ಲೋಚನ 


ಸಂಪುಟ ೫ ಡಿಸೆಂಬರ್‌ ೧೯೮೭ 


ಸಂಚಿಕೆ ೨ 


"ಲೋಚನ? 
ಸಂಪಾದಕ ಮಂಡಲಿ 


ಪ್ರೊ॥' ಎಂ. ವಿ. ಸೀತಾರಾಮಯ್ಯ (ಅಧ ಧ್ಯಕ್ಷರು), ಪ್ರೊ॥ ಜಿ. ವೆಂಕಟಸುಬ್ಬಯ್ಯ (ಪ್ರಧಾನ 


ಸಂಪಾದಕರು), ಟಿ. ಕೇಶವ ಭಟ್ಟ (ಸಂಪಾದಕರು), ಎನ್‌. ಎಸ್‌. ರಾಮಸ್ವಾಮಿ ಅಯ್ಯರ್‌ 
ಸಹಾಯಕ ಸಂಪಾದಕರು). 
ಡಾ| ಪಿ. ವಿ ನಾರಾಯಣ, ಬೆಂಗಳೂರು ; ಡಾ ಎಂ. ಚಿದಾನಂದಮೂರ್ತಿ, ಬೆಂಗಳೂರು; 


ಪ್ರೊ॥ ಗರ್ಗೇಶ್ವರಿ ವೆಂಕಟಸುಬ್ಬಯ್ಯ, ಬೆಂಗಳೂರು; : ಕೆ. ಅರ್‌. ಗಣೇಶ, ಬೆಂಗಳೂರು; 
ಡಾ| ಆರ್‌. ಶೇಷಶಾಸ್ತ್ರಿ, ಅನಂತಪುರ; ಡಾ| ಟಿ.ವಿ. ವೆಂಕಟಾಚಲಶಾಸ್ತ್ರಿ, ಮೈಸೂರು; 
ರ್ವ. ಬಸವಾರಾಧ್ಯ, ಮೈಸೂರು; ಎಸ್‌. ಪಿ. ಪಾಟೀಲ, ಧಾರವಾಡ; ಡಾ| ಶ್ರೀನಿವಾಸ 
ಹಾವನೂರ, ಮುಂಬಯಿ; ಡಾ॥ ಶ್ರೀಕೃಷ್ಣ ಭಟ್‌ ಅರ್ತಿಕಜೆ, ಮದರಾಸು; ಡಾ| ಬಿ. 
ರಾಮಚಂದ್ರ ರಾವ್‌, ಹೈದರಾಬಾದು; FA ನಾಭರಾವ್‌, ಬೆಂಗಳೂರು ; ಡಾ| ಕೆ, ಕೆ. 
ಗೌಡ, ಮದರಾಸು; ಎಸ್‌. ಶಿವ ಣ್ಣ ಕೂರು: ಪ್ರೊ! ವಸಂತ ಕುಷ್ಠ ಗಿ; ಗುಲಬರ್ಗ. 


ಲೇಖನಗಳು. ಟಿಪ್ಪ ಣಿಗಳು 

ಸಂಶೋಧನಾತ್ಮಕ ಪಾಂಡಿತ್ಯಪೂರ್ಣ ಲೇಖನಗಳು ಹಾಗೂ ಹೊಸದಾಗಿ ಪ್ರಕಟವಾಗುವ 
ಉತ್ತಮ ಮಟ್ಟದ ಸಂಪಾದಿತ ಗ್ರಂಥಗಳು ಮತ್ತು ಶಾಸ್ತ್ರ ಸಾಹಿತ್ಯದ ಗ್ರಂಥಗಳು - ಇವುಗಳ 
ಮೇಲಣ ವಿಮರ್ಶೆಗಳು, ವಿದ್ವದ್ವಿಚಾರ ಮತ್ತು ವಿದ್ವತ್‌ ಪ್ರಪಂಚದ ವಿದ್ಯಮಾನ ಇವುಗಳಿಗೆ 
ಸಂಬಂಧಿಸಿದ ಟೀಕೆ ಟಿಪ್ಪಣಿಗಳು - ಇವುಗಳಿಗೆ "ಲೋಚನ' ಮೀಸಲಾಗಿದೆ. 

ಯಾವದೇ ಲೇಖನದಲ್ಲಿ ಮತ್ತು ಟಿಪ್ಪಣಿಗಳಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳಿಗೆ 
ಆಯಾ ಲೇಖಕರೇ ಜವಾಬುದಾರರು ; ಅವು ಅವಶ್ಶವಾಗಿ ಪ್ರ ತಿಷ್ಠಾನದ ಪರವಾಗಿ ವ್ಯಕ್ತಪಡಿಸಿದ 
ಅಭಿಪ್ರಾಯಗಳು ಎಂದು ತಿಳಿಯಶಕ್ಕದ್ದಲ್ಲ. 


ಲೇಖನಗಳಿಗೆ ಆಹ್ವಾ ನ 

ಮೇಲ್ಕ ೦ಡ ಹ ವೃ ೦ದದಲ್ಲಿ ವ್ಯ ಕ್ರಪಟ್ಟಿರುವ ಆಶಯಕ್ಕೆ ಅನುಗುಣವಾದ ಲೇಖನಗಳನ್ನು 
ವಿದ್ವಾಂಸರೂ ಭಾಷೆ ಬ ಹಿತ್ಯಗಳ ಜಾ ಥ್‌ ವಿದಾ ರ್ಧಿಗಳೂ ಕಳಿಸಿಕೊಡಬೇಕೆಂದು ವಿನಂತಿ. 
"ಲೋಚನ'ದ ಗಾತ್ರ ಪರಿಮಿತವಾದ ಸಾದ ಲೇಖನ ನಗಳು ಅಚ್ಚಿನ 6-8 ಪುಟಗಳ ಪರಿಮಿತಿ 
ಯಲ್ಲಿ ಇದ್ದರೆ ಅನುಕೂಲ, ಟಿಪ್ಪಣಿಗಳು 1-2 ಪುಟಗಳ ಪರಿಮಿತಿಯಲ್ಲಿರಬಹುದು. ಲೇಖನ 
ಗಳು ಹಾಳೆಯ ಒಂದೇ ಪಕ್ಕದಲ್ಲಿ A ಅಕ್ಷರಗಳಲ್ಲಿ ಬರೆದಿರಬೇಕು. ಅಡಿಟಿಪ್ಪಣಿಗಳನ್ನು 
ಪುಟದ ಅಡಿಯಲ್ಲಿಯೇ ಹಣನ ವದ ಕ ಗ್ರಂಥ- ಲೇಖನಾಧಾರ ವಿವರಗಳನ್ನು 
(Bibliography) ಲೇಖನದ ಕಡೆಯ ಲ್ಲಿಕೊ ಡಿ ಹುದು, ಲೇಖನವನ್ನು ಹಿಂದಿರುಗಿಸಲಾಗದ್ದರಿಂದ 
ಲೇಖಕರು ತಮ್ಮ ಲೇಖನದ ಒಂದು ಪ್ರತಿಯನ್ನು ಉಳಿಸಿಕೊಂಡಿರಬೇಕಾಗಿ ಕೋರಿಕೆ, 


ವಿನಿಮಯ ಪತ್ರಿಕೆಗಳು 

೧. ಸೋವಿಯತ್‌ ದೇಶ (ಮದರಾಸು), ೨. ಲಹರಿ (ಮದರಾಸು), ೩. ಅಂಕಣ 
(ಬೆಂಗಳೂರು), ೪, ಗ್ರಂಥಲೋಕ (ಮೈಸೂರು), ೫. ಅನ್ವೇಷಣೆ (ಬೆಂಗಳೂರು), ೬. ಜದ 
(ಶಿವಮೊಗ್ಗ), ೭. ತರಳಬಾಳು (ಸಿರಿಗೆರೆ), ೮. ಸಾಧನೆ (ಬೆಂಗಳೂರು), ೯-೧೧. ಪ ಬುದ್ಧ 
ಕರ್ಣಾಟಕ, ಮಾನವಿಕ ಕರ್ಣಾಟಕ, ವಿಜ್ಞಾನ ಕರ್ಣಾಟಕ (ಮೈಸೂರು), ೧೨. ಸುಗುಣಮಾಲಾ 
(ಉಡುಪಿ), ೧೩. ಗ್ರಾಮ ಕ್ಷೇವ ು (ಆನೆಕಲ್‌). 

ನಿಮರ್ಶೆಗಾಗಿ ಗ್ರಂಥಗಳ ಎರಡು ಪ್ರ ತಿಗಳನ್ನು ಲೇಖಕರು ಕಳಿಸಬೇಕು. 

ಸೃಜನಾತ್ಮಕ ಗ್ರಂಥಗಳನ್ನು ಸಾಧಾರಣವಾಗಿ ನಿಮರ್ಶೆ ಮಾಡಲಾಗುವುದಿಲ್ಲ; ಆದರೆ 
ಕಳಿಸಿದರೆ, *ಸಿ ೀಕಾರ' ಭಾಗದಲ್ಲಿ 'ಗಮನಿಸಲಾಗುವುದು. ವೆಶಿಷಪ್ಲ್ಣವುಳ ಅಂಥ ಗಂಥಗಳನು 
ಸಾಧ್ಯವಾದರೆ. ಅವಲೋಕನ ಮಾಡಿಸಲಾಗುವುದು. ಸ ಯು p y 


ತಿಮ್ಮಪ್ಪದಾಸರ 
ತ್ರೀ ಕೃಷ್ಣಬಾಲಲೀಲೆ 
ONTO 
ಸಂಪಾದಕ: ಪ್ರೊ॥ ಎಂ. ವಿ. ಸೀತಾರಾಮಯ್ಯ 
ಶ್ರೀಮದ್ಭಾಗವತ ದ ದಶಮ ಸೃಂಧವನ್ನು ಅನುಸರಿಸಿ ಸ್ವತಂತ್ರ ಕೃತಿ ಎನ್ನುವ 


ಮಟ್ಟಿ ಗೆ ರಾಗ ತಾಳ ಸಹಿತವಾದ ಕೀರ್ತನೆಗಳ ರೂಪದಲ್ಲಿ ಬರೆದಿರುವ ಬೃಹತ್ಛೃತಿ. 
(ಸ 6 ಕವಿಕೃ ತಿವಿಷಯಕ ಪೀಠಿಕೆ, ಯಥೋಚಿತ ಟಿಪ್ಪಣಿಗಳೂ ಇವೆ.) 


೪) 
ಇದು ಎರಡು ಸಂಪುಟಗಳಲ್ಲಿ ಪ್ರಕಟವಾಗುವುದು. ಡೆಮಿ 8/1 ಆಕಾರದಲ್ಲ 
ಮುದ್ರಣವಾಗುವ ಪ್ರತಿ ಸಂಪುಟವೂ ಸುಮಾರು 800 ಪುಟಗಳಷ್ಟಿರುತ್ತದೆ. 


ಪ್ರತಿ ಸಂಪುಟದ ಬೆಲೆ ರೂ. 75-00. 
ಪ್ರತಿಷ್ಠಾನದ ಸದಸ್ಯರಿಗೆ ಶೇ. 50 ರಿಯಾಯಿತಿ ಉಂಟು. 
ಮೊದಲ ಸಂಪುಟ ಈಗ ಬಿಡುಗಡೆಯಾಗಿ, ಪ್ರತಿಗಳು ಮಾರಾಟಕ್ಕಿವೆ. 


ಇದೇ 1988ರ ಫೆಬ್ರುವರಿ 29 ರೊಳಗೆ ಮುಂಗಡವಾಗಿ ಹಣ ಕಳಿಸಿಕೊಡುವ 
ಪ ರ್ರತಿಷ್ಲಾನದ ಸದಸ್ಯರಿಗೆ, ಎರಡು ಸಂಪುಟಗಳನ್ನೂ ಒಟ್ಟಿಗೆ ಕೊಂಡುಕೊಂಡರೆ, 
ಎರಡೂ ಸಂಪುಟಗಳನ್ನು 60 ರೂ.ಗಳಿಗೆ ಕೊಡಲಾಗುವುದು ; ಇತರರಿಗೆ 80 ರೂ. 
ಗಳಿಗೆ ಕೊಡೆಲಾಗುವುದು. 

ಅಂಚೆ ವೆಚ್ಚ ಪ್ರತ್ಯೇಕ. 


[ಶ್ರೀ ಕೃಷ್ಣಬಾಲಲೀಲೆ' ಯನ್ನು (ಮೊದಲ ಸಂಪುಟ) 1986ರಲ್ಲಿ ಗ್ರಂಥ ಸಂಪಾದನ 
ಪ ಕಾರದಲ್ಲಿ ಪ್ರಕಟವಾದ ಪುಸ್ತ ಕಗಳಲ್ಲಿ ಉತ್ತಮವಾದುದೆಂದು ಪಠಿಗಣಿಸಿ 3000 ರೂ. ಗಳ 
ed [ae] 


ಮಮಾ: ನವನ್ನು ರಾಜ್ಯ ಸಾಹಿತ್ಯ ಅಕಾಡೆಮಿ ನೀಡಿದೆ. ] 


Co ಭೂ 


For Distribution among Members only 


LOCHANA 


[Half-yearly Journal Published by B.M:Sri Memorial 
Foundation, 54, 3rd Cross, Gavipuram Extn., Bangalore-19] 


Chief Editor: Prof. G. Venkatasubbiah 
Editor : Prof. (Vidvan) T. Keshava Bhat 


Vol. 5 December 1987 No. 2 
CONTENTS 


1. Some semantic considerations in the compilation 
of the Kannada Lexicon 
—Dr. 7. V. Venkatachala Sastri ... 1 


2. ‘Karidu Madidam nija yasamam’'— Did he? 
[He (1, ಅ. Madhava Somayaji, grandfather of Pampa) 
tarnished his fame— Did he ?) (A reaction)] 
— Dr. N. Subrahmanya -.. 9 
3. The achivements of the Manu-s as narrated in 
‘Bharata Sindhu Rashmi’, the epic poem of Prof. 
V. K. Gokak. — Prof. R. G. Kulakarni »-- 19 


4, ‘“Soshman’ and ‘Mahaprana’': (A discussion about 
the real meaning of the grammatical term, ‘soshman, 
used in the sense of aspirates in the Pratisakhya 
branch of the Vedas) — Prof. P. Srikrishna Bhatta 41 

5. The Pillari Gitas of Purandara Dasaru 

—Sri ದಿ. Sridhar ... 44 

6. Book Reviews 
1. Kannada Chitra Kavya — Dr. K. Anantha Ramu 48 
2. Merchants of Karnataka mentioned in inscriptions 

— Sri P. V. Krishna Murthy .... 52 


7. Miscellaneous Notes ೫ 55 
8. Obituary ಕ್ಕ 72, 86 
9. 


The Foundation News Bulletin Ke 


ಸದಸ್ಮರಲ್ಲಿ ಮಾತ್ರ ವಿತರಣೆಗಾಗಿ 


ಲೋಚನ 


ಷಾಣ್ಮಾಸಿಕ ವಿದ್ದತ್‌ ಪತ್ರಿಕೆ 
[ ನ 
(ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ, ೫೪, ೩ನೇ ಅಡ್ಡ ಬೀದಿ, ಗವಿಪುರಂ, ವಿಸ್ತರಣ, ಬೆಂ-೧೯] 


ಪ್ರಧಾನ ಸಂಪಾದಕ: ಪ್ರೊ॥ ಜಿ. ವೆಂಕಟಸುಬ್ಬಯ್ಯ 
ಸಂಪಾದಕ: ಪ್ರೊ॥ ವಿದ್ವಾನ್‌ ಟಿ. ಕೇಶವಭಟ್ಟ 


ಸಂಪುಟ ೫ ್ಲ ಡಿಸೆಂಬರ್‌ ೧೯೮೭ ಸಂಚಿಕೆ ೨ 


ಪರಿವಿಡಿ 


1. ಕನ್ನಡ ನಿಘಂಟು ರಚನೆಯಲ್ಲಿ ಶಬ್ದಾರ್ಥ ವಿಚಾರದ ಕೆಲವಂಶಗಳು 
--ಡಾ॥ ಟಿ. ವಿ. ವೆಂಕಟಾಚಲಶಾಸ್ತ್ರೀ .... 1 


2. “ಕರಿದು ಮಾಡಿದಂ ನಿಜಯಶಮಂ'-ಹೌದೆ ? (ಪ್ರತಿಕ್ರಿಯೆ) 


ಡಾ| ನ. ಸುಬ್ರಹ್ಮಣ್ಯ. .. ೨9 
3. . "ಭಾರತಸಿಂಧುರಶ್ಮಿ'ಯಲ್ಲಿಯ ಮನುಗಳ ಸಾಧನೆ 
—ಪ್ರೊ॥ ಆರ್‌. ಜಿ. ಕುಲಕರ್ಣಿ ||, 19 


4, *ಸೋಷ್ಮನ್‌' ವಂತ್ತು "ಮಹಾಪ್ರಾಣ'--ಒಂದು ವಿಚಾರ 
—ಪ್ರೊ॥ ಪಿ. ಶ್ರೀಕೃಷ್ಣಭಟ್ಟ ... 41 
ಪುರಂದರದಾಸರ ಪಿಳ್ಳಾರಿ ಗೀತೆಗಳು : ಒಂದು ಟಿಪ್ಪಣಿ ಡಿ. ಶ್ರೀಧರ 44 
6. ಗ್ರಂಥಾವಲೋಕನ 
೧. ಕನ್ನಡ ಚಿತ್ರಕಾವ್ಯ —ಡಾ॥ ಕೆ. ಅನಂತರಾಮು ... 48 
೨. ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು--ಶ್ರೀ ಪಿ. ವಿ. ಕೃಷ್ಣಮೂರ್ತಿ 52 


ಗೆ ಜತರ ಸಹ 
ಕ ಸಲದ ಸಮ್ಮೇಳನಾಧ್ಯಕ್ಷ ಭಾಷಣ ಗಿ 
ಷಡ ಎಸ್‌: ವೆಂಕಣ್ಣ ಯ್ಯ ನವರ ಎರಡು ವಿಮರ್ಶ ಬೌ 


(1) ಗಾಂಧಿ ಸಂದೇಶ, (ii ಮಹಾತ್ಮ ಗಾಂಧಿ ವಿಜ ಯ; 
(iii) Kanarese Literature: ByMr.E-P. Rice 61 


೩. ಭಾವಾಪತ್ತ್ಯಲಂಕಾರಃ ° 64 
೪. ತೆಲುಗಿನ ಎಲ್ಲಿ, ಎಡ್ಡ(ಎ ಎರ್ದೆ), ಅಜು ಹ ಯ ತರಕ 65 
೫. ಮುಂಬಯಿಯಲ್ಲಿ ಯಕ್ಷಗಾನ ಸ ಸಾಹಿತ್ಯ ಸಮ್ಮೇಳನ JP) 


ಜಿ 


ಸಂಸ್ಕೃ ತದ ದಾಳಿ: ಕನ್ನಡ ಮಾತುಗಳ ಸ ಸಂಸ್ಕೃ ತೀಕರಣ 


ಅಭಿನಂದನೆ : 
ಡಾ|| ವಿ. ಕೃ. ಗೋಕಾಕರ "ಭಾರತಸಿಂಧುರಶ್ಮಿ 'ಗೆ ಪ್ರಶಸ್ತಿ 
ಶ್ರೀಮತಿ ಎಸ್‌. ವಿ. ಪ್ರಭಾವತಿ ಅವರಿಗೆ ೭ ಪಿ.ಎಚ್‌.ಡಿ. ತ 


೧೯೮೭ರ ಪತ್ರಿಕಾ ಅಕಾಡೆಮಿ ಪ ಶಸ್ಲಿಗಳು 
ಇಂಗ್‌ ಇಡಿ 


14. 


ಶ್ರದ್ಧಾಂಜಲಿ : 
ಹಾಸ್ಯಸಾಹಿತ್ಯ ಸ, ನಾ. ಕಸ್ತೂರಿ, 
i ಪ್ರೊ॥ ಸ.ಸ. ಮಾಳವಾಡ, 
ಹರಿದಾಸಸಾಹಿತ ತ್ಯ ವಿಶಾರದ ದಿವಂಗತ ಡಾ| ಜಿ. ವರದರಾಜರಾವ*, 
ಗಮಕ ಪ ವೀಣ ಮೈ. ಶೇ. ಅನಂತಪದ್ಮನಾಭ ರಾವ್‌, 
ಎಚ್‌, ದೇವೀರಪ ಶೂ ತವಗ ಭೀಮಸೇನ ರಾವ್‌ 
ಪ್ರತಿಷ ನನ ವಾರ್ತೆ : 
ಏಳನೆಯ "ಸರ್ವಸದಸ್ಯ ರ ಸಭೆಯ ನಡವಳಿಕೆಯ ವರದಿ, 
ಕಾರ್ಯಸಮಿತಿಯ ಕೆಲವು ಮುಖ್ಯ ನಿರ್ಣಯಗಳು 


68 


86 


78 


ಕನ್ನಡ ನಿಘಂಟು ರಚನೆಯಲ್ಲಿ 
ಶಬ್ದಾ ರ್ಥ ವಿಚಾರದ ಕೆಲವಂಶಗಳು 


ಡಾ|| ಟಿ. ಎ. ವೆಂಕಟಾಚಲ ಶಾಸ್ತ್ರೀ 


೧ 


ನಿಘಂಟು ನಿರ್ಮಾಣ ಒಂದು ಖಚಿತ ವಿಜ್ಞಾನ. ಆದರೆ ವಿಜ್ಞಾ ನದಲ್ಲಿ ವಸ್ತು 
ಅಥವಾ ಘಟನೆಗೆ ಕಾರ್ಯಕಾರಣ ಸಂಬಂಧವನ್ನೂ ಪ್ರಯೋಗನಿಷ್ಟನ್ನವಾದ ಫಲಿತ 
ಗಳನ್ನೂ ನಿರ್ದುಷ್ಟವಾಗಿ ನಿರೂಪಿಸಲು ಸಾಧ್ಯವಾಗುವಂತೆ ನಿಘಂಟಂ ನಿವರ್ಕಾಣದಲ್ಲಿ 
ಶಬ್ದಾರ್ಥವನ್ನು ನಿರೂಪಿಸುವುದು ಕಷ್ಟ. ಇದಕ್ಕೆ ಕಾರಣಗಳೂ ಸ್ಪಷ್ಟವಾಗಿಯೇ 
ಇವೆ, ಮೊದಲನೆಯದರಲ್ಲಿ ಭೌತರಚನೆಯೋ ರಾಸಾಯನಿಕ ಪ್ರಕ್ರಿಯೆಯಿಂದ 
ಜನ್ಯವಾಗುವ ರೂಪಾಂತರವೋ ಶಕ್ಕವಿರುತ್ತದೆ. ನಿಘಂಟುವಿನ ಮೂಲದ್ರವ್ಯ 
ವಾದ ಶಬ್ದದ ವಿಷಯದಲ್ಲಿ ಹೀಗೆ ಹೇಳುವುದಕ್ಕಾಗದು. ಶಬ್ದ ಒಂದು ಜೀವಂತ 
ನಿರ್ಮಾಣ, ಭಾವವಾಹಕ ಮಾಧ್ಯಮ. ಪರಂಪರೆ ವ್ಯಾಕರಣಗಳು ಅದರ ಅರ್ಥ 
ವನ್ನು ಗೊತ್ತುಮಾಡಿದ್ದರೂ, ಅವುಗಳೇ ಅದರ ಅರ್ಥಚ್ಛಾ ಸಯೆಗಳನ್ನೂ ಅರ್ಥಾಂತರ 
ಗಳನ್ನೂ ಒಪ್ಪಿಕೊಂಡಿರುತ್ತವೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ವಿರುದ್ಧಾರ್ಥವನ್ನು 
ಸಹ ಮನ್ನಿಸಿರುತ್ತವೆ, ಏಕಕಾಲದಲ್ಲಿ ಶಬ್ದವೊಂದರ ಯಥಾರ್ಥ ವಿರುದ್ಧಾರ್ಥಗಳು 
ಒಂದು ಶಬ್ದಕ್ಕೆ ವರ್ತಿಸುವ ಸಂದರ್ಭಗಳು ವಿರಳವಾದರೂ ಅಸಂಭವ ಎನ್ನುವಂತಿಲ್ಲ. 
ಹೀಗಿರುವಾಗ, ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದವನ್ನು ಎದುರು ನಿಲ್ಲಿಸಿ, ಒಂದರ 
ಅರ್ಥವನ್ನೇ ಆ ಇನ್ನೊಂದು ಯಥಾವತ್ತಾಗಿ ಸೂಚಿಸುತ್ತದೆ ಎನ್ನುವುದು ಎಷ್ಟರ 
ಮಟ್ಟಿಗೆ ಸಂಗತ ಎಂಬುದನ್ನು ಪರಿಭಾವಿಸಬೇಕು. ಅತ್ಯಂತ ನಿಕಟವೆಂದು ಗ್ರಹಿಸಿದ 
ಯಾವುದೇ ಪ್ರತಿಶಬ್ದವೂ ಈ ದೃಷ್ಟಿಯಿಂದ ಯಶಸ್ವಿಯಾಗಲಾರದು. ಶಬ್ದಗಳ 
ಮಟ್ಟಿಗೆ ಅದೇ ಭಾಷೆಯಲ್ಲಿ ಎದುರಾಗುವ ತೊಡಕು, ಎರಡು ಭಿನ್ನಭಾಷೆಗಳ ನಡುವೆ 
ಬಹುಶಃ ಅಷ್ಟು ಎದುರಾಗಲಾರದು. ಸಂಸ್ಕೃತಿ ವಿಭಿನ್ನತೆಯಿದ್ದೂ ಭಾವಸಾಮ್ಯದ, 
ವಸ್ತುಸಾಮ್ಯದ ಪ್ರತಿಶಬ್ದಗಳ ಶ್ರೇಣಿಗಳು ಎರಡರಲ್ಲೂ ಇರುವುದು ಶಕ್ಯ ಎಂಬುದೇ 
ಇದಕ್ಕೆ ಕಾರಣ. ಇದು ಏನೇ ಇರಲಿ, ನಿಘಂಟುರಚನೆಯಲ್ಲಿ ಅರ್ಥಸೂಚನೆಗೆ 
ಪ್ರತಿಶಬ್ದವನ್ನಿಡುವ ಮಾರ್ಗವನ್ನು ಅನುಸರಿಸದೆ ವಿಧಿಯಿಲ್ಲ. 


ನಿಘಂಟು ರಚನೆಯಲ್ಲಿ ಪ್ರತಿಶಬ್ದನಿಧಾನವು ಒಡ್ಡ ಬಹುದಾದ ಸಮಸ್ಯೆಗಳನ್ನು, 
ವಕ್ಷವಿನ ಭಾವವನ್ನು ಸಹಾನುಭೂತಿಯಿಂದ ತಿಳಿಯಲು ಶಕ್ತನಾಗಿರುವ ಶ್ರೊ)ತೃ 
ತಾನೇ ಪರಿಹರಿಸಿಕೊಳ್ಳ ಬಲ್ಲನು. ಇಬ್ಬರ ನಡುವೆ ಮಾನವೀಯ ಸ್ನ ಭಾವದಲ್ಲಿ 
ಕೆಲವು ಸಮಾನಧರ್ಮಗಳಿರುವುದರಿಂದ ಇದು ಸಾಧ್ಯ. ಇದು ನಿಘಂಟುನಿರ್ಮಾಪಕ 


ಕೆ. ಲೋಚನ 


ನಿಗಿರುವ ಒಂದು ವರದಾನ. ಹೀಗಿದ್ರೂ, ವಕ್ಸವಿನ ಭಾವವೇ ಶ್ರೋತೃವಿನ ಭಾವ 
ವಾಯಿತೇ? ಆಯಿತು ಅಥವಾ ಆಗಲಿಲ್ಲ ಎನ್ನುವುದನ್ನು ನಿಖರವಾಗಿ ನಿರೂಪಿಸಲು 
ಧಮ ವ ಮಾನದಂಡಗಳೇನು? ಇಲ್ಲಿ ಇನ್ನೂ ಗಹನವಾದ ಒಂದಂಶವೆಂದರೆ, 

ಕೃವಿನ ಭಾವವನ್ನು ಅಭಿವ್ಯಕ್ತಿಸಿದ ಶಬ್ದ, "ಯಥಾರ್ಥವಾಗಿ ಅದನ್ನು ಅಭಿವ್ಯಕ್ತಿ 
ಹ್ಯಾ ಎನ್ನುವುದು. ಸಂಕೀರ್ಣಸ್ವ ಕೂಪದ ಕವಿಯ ಭಾವವನ್ನು ಅವನ ಕವಿತ್ನ ವೋ 
ಮತ್ತೆ ಯಾವುದಾದರೂ ಸಾಹಿತ್ಯ ಜ್‌ ಸುಸಮರ್ಥವಾಗಿ, ಯಥಾಧ ೫ | 
ಪ್ರತಿಬಿಂಬಿಸುವುದು ಎಷ್ಟರವ ಟಿಗೆ ಶಕ್ಯ ಎಂಬುದೂ ಆ ಪ್ರಕ್ರಿಯೆಯ ವಿವರ 
ಗಳೇನು ಎಂಬುದೂ ಕಾವ್ಯಮೀಮಾ ನಾಂಸೆಯಲ್ಲಿ ಚರ್ಚಿತವಾಗಿರುವ ಸಂಗತಿ. ಇಲ್ಲಿ 
ಅದು ಅಪ್ರಸ್ತುತ. ವಕ್ರಪೋ 'ಕವಿಯೋ ಬಳಸುವ, ವಸ್ತು ಅಥವಾ ಭಾವ 
ನಿರೂಪಣೆಗೆ ಮೂಲದ್ರವ್ಯವಾದ, ಶಬ್ದ ಹಾಗೂ ಆಯಾ ಭಾಷಿಕ ಪರುಪರೆ 
ಒಪ್ಪಿರುವ ಆರ್ಥ, ಅರ್ಥಚ್ಛಾಯೆ, ಅರ್ಥಾಂತರಗಳ ವಿವರಣೆಯಲ್ಲಿ ತೊಡಗಿಸುವ 
ಪ್ರತಿಶಬ್ದ ಇವುಗಳ ಸಂಬಂಧವಾದ ಕೆಲವು ಸಂಗತಿಗಳನ್ನು ಗಮನಿಸುವುದಷ್ಟೇ 
ಮಾಡಬೇಕಾದ ಕೆಲಸ. ಒಂದು ದೃಷ್ಟಿಯಿಂದ ಯಾವುದೇ ಭಾಷೆಯಲ್ಲಿಯೂ 
ನಿಘಂಟಂ ರಚನೆಯಲ್ಲಿ ಈ ಸಂಬಂಧದ ಕಷ್ಟಸುಖಗಳು ಸಮಾನವಾದವು. 


el 

"ಶಬ್ದ? ಎಂಬುದರ ವೈಯಾಕರಣ ಲಕ್ಷಣ ಏನೇ ಇರಲಿ, ಭಾವವಾಹಕ 
ಮಾಧ್ಯಮವಾದ ದ್ರವ್ಯ ವಿಶೇಷವಾಗಿ ಅದು ಜೀವಂತವಾದುದು, ಚಲನಶೀಲ 
ವಾದುದು. ಜೀವಂತವೂ ಚಲನಶೀಲವೂ ಆದುದನ್ನು ಹಿಡಿದಿಡುವುದು ಕಷ್ಟ. 
ಅಂತಹ ಪ್ರಯತ್ನದಿಂದ ಅದರ ಸ್ವರೂಪವೇ ಬದಲಾಗುತ್ತದೆ. ನಮ್ಮ -ಒಬ್ಬ 
ಕನ್ನಡ ವೈಯಾಕರಣನು ಶಬ್ದೊ ೇತ್ಚತ್ತಿಯನ್ನು ಕುರಿತು ಹೇಳುವಾಗ, ಅದು 
ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ದ್ರವ್ಯರೂಪವಾಗಿರುವುದೆಂದೂ ಆ ದ್ರವ್ಯವು 
ಬಿಳಿಯ ಬಣ್ಣ ದಾಗಿರುವುದೆಂದೂ, ತಿಳಿಸಿರುತ್ತಾನೆ. ಇದು ಶಬ್ದದ `ಜೀವಂತ, 
ಚಲನಶೀಲ ಗುಣವನ್ನೂ ಶುದ್ಧ ಪಾರದರ್ಶಕ ಭಾವಲಕ್ಷಣವನ್ನೂ ಸೂಚಿಸುವಂತೆ 
ನನಗೆ ತೋರುತ್ತದೆ. ಶಬ್ದಕ್ಕೆ ದ್ರವ್ಯತ್ವ ಹೇಳಿರುವ ಇತರರೂ ಇದ್ದಾರೆ ಈ 
ಕಾರಣದಿಂದಾಗಿಯೇ ಶಬ್ದಕ್ಕೆ ಅರ್ಥವೈವಿಧ್ಯವಿರುವಂತೆಯೇ ಗಣತನುೂದ್ಯವೂ 
ಇರುತ್ತದೆ. ಇದನ್ನು ಇಲ್ಲಿ ವಿಸ್ತ ರಿಸಬೇಕಾಗಿಲ್ಲ. 


ಒಂದು ಭಾಷೆಯಲ್ಲಿ ದೇಶ್ಯಶಬ್ದಗಳ ಮೂಲಧನವಿರುತ್ತದೆ ; ಎರವಲತಷಡೆದ 
ಅನ್ಯದೇಶ್ಯಗಳಿರುತ್ತವೆ. ಇವುಗಳಿಗೆ. ಅಂಗೀಕೃತ ಗ್ರಾಂಧಿಕ, ವ್ಯಾವಹಾರಿಕ ಹಾಗೂ 
ಗ್ರಾಮ್ಯರೂಪಗಳಿರುವುದನ್ನು ನಾವು ಕಾಣಬಹುದು. ಇವನ್ನೆಲ್ಲ ಯಥೋಚಿತ 
ವಾಗಿ ಸಂಗ್ರಹಿಸಿ, ಅಕಾರಾದಿಯಾಗಿ ಸಂಯೋಜಿಸಿ ಅವುಗಳೆಲ್ಲಕೂ ಅರ್ಥ ಹೇಳು 


ಕ 
ವುದು ನಿಘಂಟಿನ ಕೆಲಸ. ಇದು ನೆನಸಿದಷ್ಟು ಸುಲಭವಲ್ಲ ಎನ್ನುವುದು ಒಳೆ ಯ 


ಕನ್ನಡ ನಿಘಂಟು ರಚನೆಯಲ್ಲಿ ಶಬ್ದಾರ್ಥ ವಿಚಾರದ ಕೆಲವಂಶಗಳು 3 


ನಿಘಂಟನ್ನು ರಚಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದವರಿಗೆಲ್ಲ ತಿಳಿದ ವಿಷಯ 
ವಾಗಿದೆ. ನಿಘಂಟುಗಳು ನಾನಾ ಬಗೆಯವಾದರೂ ಶಬ್ದುರ್ಥವಿಚಾರದ ಸಂಗತಿ, 
ಸಮಸ್ಯೆಗಳು ಪ್ರಸ್ತುತವಾಗುವುದು ಭಾಷಾಕೋಶಗಳಲ್ಲಿಯೇ, ಈ ಸಂಗತಿ ಸಮಸ್ಯೆ 
ಗಳು ಏಕಭಾಷಿಕೆ, ಬಹುಭಾಷಿಕ ಕೋಶಗಳಿಗೆ ಸಮಾನವಾದರೂ ಇವುಗಳಿಗೆ ತಮ್ಮವೇ 
ಆದ ಪ್ರತ್ಯೇಕ ಸಮಸ್ಯೆಗಳು ಕೆಲವಿರುತ್ತವೆ. ನನ್ನೆ ಪರಿಶೀಲನೆಯನ್ನು : ಏಕಭಾಷಿಕ 
ಕೋಶಕ್ಕೆ, ಹಾಗೂ ಕನ್ನಡ ಭಾಷೆಗೆ ಮಾತ್ರ ನಾನು ಸೀಮಿತಗೊಳಿಸುತ್ತೇನೆ. ಒಂದು 
ಅಧಿಕೃತವೂ ಆದರ್ಶಪ್ರಾಯವೂ ಅದ ನಿಘಂಟು ಕ್ಲಿಷ್ಟ. ಇಲ್ಲವೆ ಸರಳೆ ಎಂಬುದಾಗಿ 
ಶಬ್ದಗಳ ನಡುವೆ ಭೇದಭಾವ ಮಾಡದೆ ಬಂದು ಭಾಷೆಯೆ ಸಮಸ್ತ ಪದಪ್ರಪಂಚ 
ವನ್ನೂ ಒಳಕೊಳ್ಳುತ್ತದೆ; ಸಹಜವಾಗಿಯೇ ವ್ಯಾವಹಾರಿಕ ಹಾಗೂ ಗ್ರಾಮ್ಯರೂಪ 
ಗಳ ಆಯ್ಕೆಯಲ್ಲಿ, ಅನ್ಯದೇಶ್ಯಗಳ ಆಯ್ಕೆಯಲ್ಲಿ ಅದು ಕೆಲವು ನಿಯಮಗಳನ್ನು 
ಪಾಲಿಸಿರುತ್ತದೆ ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಂತೂ ಅದರ 
ದೃಷಿ ಸಾಧ್ಯವಿದ್ರ ಮಟ್ಟಿಗೆ ಸಮಗ್ರತೆಯ ದೃಷ್ಟಿ, ಸುಧುಪ್ರೆಯೋಗಗಳ ಸ್ವೀಕಾರ 


ಲ 
೪ 


ಜಟ” 
ಯಾವುದೇ ಭಾಷೆಯಲ್ಲಿ ವಿದಾ ಸರಿಗೆ ನಿಘಂಟಿನ ಆವಶ್ಯಕತೆ ಅಷ್ಟಾಗಿ ಇಲ್ಲ. 
ಸಾಮಾನ್ಯ ವಿದ್ಯಾವಂತರಿಗೆ ಆಗಾಗ ಅದು ಬೇಕಾಗಬಹುದು. ಅಭ್ಯಾಸಿಗಳಿಗೆ ಅದು 
ಆತ್ಯಂತ ಅವಶ್ಯ. ಒಂದು ಭಾಷೆಯ ಪರಿಚಯವರುವವರಿಗಿಂತ ಅನ್ಯಭಾಷಿಕರಿಗೆ 
ಅರ್ಥ ಪರಿಜ್ಞಾ ನ ಮಾಡಿಕೊಡುವುದು ಕಷ್ಟದ ಕೆಲಸ. ಅದಕ್ಕೆ ದ್ವಿಭಾಷಿಕ 
ಮಾಧ್ಯಮ ಬೇಕು. ಒಂದು ಒಳ್ಳೆಯ ಏಕಭಾಷಿಕ ನಿಘಂಟು ಕನಿಷ್ಠಪಕ್ಷ ಆ ಭಾಷೆಯ 
ಎಲ್ಲ ವರ್ಗದ ಜನರ ಅಗತ್ಯಗಳಿಗೂ ಒದಗುವಂತಿರಬೇಕು. ಆ ಭಾಷೆಯ ಅಂಗೀಕೃತ 
ಪದಪ್ರಪಂಚದ ದೊಡ್ಡ ಭಂಡಾರವೂ ಆ ಭಂಡಾರದ ಕೀಲಿಕೈಗಳೂ ಒಟ್ಟಿಗೆ 
ದೊರೆಯುವಂತಿರಬೇಕು. ಚಾರಿತ್ರಿಕ ತತ್ತ್ವಗಳ ಮೇಲೆ ಸಿದ್ಧವಾಗುವ ನಿಘಂಟು 
ಅತ್ಯುತ್ತಮವಾದು ಎಂದರೂ ಅದರ ಉಪಯುಕ್ತಾಂಶಗಳನ್ನೆಲ್ಲ ಒಳಕೊಂಡ ಸಂಕ್ಷಿಪ್ತ 
ನಿಘಂಟು ವಿದ್ವಾಂಸನಿಂದ ಸಾಮಾನ್ಯನ ವರೆಗೆ ಎಲ್ಲರ ಅಗತ್ಯಗಳನ್ನೂ ಸಾಧ್ಯವಿದ್ರ 
ಮಟ್ಟಿಗೆ ಪೂರೈಸಬಲ್ಲುದು. ನಿಘಂಟುಗಳು ಸಹ ಯಾರಿಂದ, ಯಾರಿಗಾಗಿ ಮತ್ತು 
ಏತಕ್ಕುಗಿ ಎಂಬ ಪ್ರಶ್ನೆಗಳನ್ನು ಹಿಡಿದು ವಿವಿಧವಾಗಿರುತ್ತವೆ ಎನ್ನುವುದು ತಿಳಿದೇ 
ಇದೆ. 
ಶ್ತ 
ನಿಘಂಟಿನಲ್ಲಿ. ಅತಿಕಠಿನವಾದ. . ಶಬ್ದಗಳಿಗೆ ಅರ್ಥ ಹೇಳುವುದು ಎಷ್ಟು 
ದ ದ ಶಬ್ದಗಳಿಗೆ ಅರ್ಥ 
ತನ್ನದೇ ಭಾಷೆಯಲ್ಲಿ ಇವುಗಳಿಗೆ ಪ್ರತಿಶಬ್ದಗಳು ದೊರೆಯುವುದು 
ಳು ( ೨, ನೀರು; ಬೆಂಕಿ; ಗಿಡ), ಗಿಡಮರಗಳು 


4 ಟೋಚನೆ 


(ಉದಾ : ಆಲ, ಬೇಲ, ಮಾವು, ಮಲ್ಲಿಗೆ), ಪ್ರಾಣಿಗಳು (ಉದಾ: ಇಲಿ, ಹುಲಿ, 
ಹಲ್ವಿ, ಕಾಗೆ), ಶರೀರದ ಅಂಗಗಳು (ಉದಾ: ಕೈ, ಕಾಲು, ತಲೆ, ಬೆರಲು), 
ತಿಂಡಿತೀರ್ಥಗಳು (ಉದಾ: ಬೋಂಡ, ಗೊಜ್ಜು, ಕೋಡುಬಳೆ, ಮುಚ್ಚೋರೆ), 
ದಿಕ್ಕುಗಳು (ಉದಾ : ಮೂಡ, ಪಡುವ, ತೆಂಕ, ಬಡಗ) ಇಂತಹ ರೂಢನಾಮ 
ಶಬ್ದಗಳನ್ನು ಗಮನಿಸಿದರೆ ಇದು ತಿಳಿಯುತ್ತದೆ. ಹೀಗೆಯೇ ಸರ್ವನಾಮ ಶಬ್ದಗಳ, 
ಕ್ರಿಯಾಪದಗಳ ವಿಚಾರವೂ ಇರುತ್ತದೆ. ಸುಪರಿಚಿತ ಮೂಲಶಬ್ದಗಳಿಗೆ, ಎರವಲು 
ಶಬ್ದಗಳಿಗೆ ಪರ್ಯಾಯ ಶಬ್ದಗಳು ದೇಶ್ಯಶಬ್ದಗಳ ಗುಂಪಿನಲ್ಲಿಯೇ ಸಿಕ್ಕುವುದು 
ಕಷ್ಟ. ಸಂಸ್ಕೃತ ಶಬ್ದಭೆಂಡಾರದ ಸಹಾಯ ಪಡೆದು ಇಲ್ಲವೆ ವ್ಯಾಖ್ಯಾನದ ಬಳಸು 
ವಿಧಾನವನ್ನು ಅನುಸರಿಸಿ ಅರ್ಥಗಳನ್ನು ಹೇಳಬೇಕಾಗುತ್ತದೆ (ಉದಾ: ನೀರು_ಜಲ, 
ಹುಲಿ-ವ್ಯಾಘ್ರು, ತೆಂಕ-ದಕ್ಷಿಣ, ತಲೆ-ಶಿರಸ್ಸು ; ಉತ್ತರ ಉದಯಿಸುತ್ತಿರುವ 
ಸೂರ್ಯನಿಗೆ ಮುಖ ಮಾಡಿ ನಿಂತಾಗ ಎಡಕ್ಕಿರುವ ದಿಕ್ಕು, ರಕ್ತ-ದೇಹದ ನಾಳ 
ವ್ಯವಸ್ಥೆಯ ಮೂಲಕ ಚಲಿಸುವ ಜೀವದಾಯಕ ಕೆಂಪು ದ್ರವ, ನೆತ್ತರು). ಅರ್ಥ 
ಸೂಚನೆಯ ಕಷ್ಟವೇನೆಂದು ತಿಳಿಯೆಬೇಕಾದರೆ, ಕನ್ನಡ ಭಾಷೆಯ ತಿಂಡಿಪದಾರ್ಥ 
"ಕೋಡುಬಳೆ ಶಬ್ದಕ್ಕೆ ಸ್ಕಾಂಡರ್ಸನ್‌ ಕೋಶದಲ್ಲಿರುವ ಅರ್ಥ ನೋಡಿ : 


ಗಿಡೆಮರಗಳಿಗೆ, ಹೂ ಹಣ್ಣುಗಳಿಗೆ, ಪಶುಪಕ್ಷಿಗಳು ಕ್ರಿಮಿಕೀಟಾದಿಗಳಿಗೆ 
ಅರ್ಥ ಹೇಳುವುದು ಇನ್ನೂ ಕಷ್ಟ. ಅವು ನಿರ್ದಿಷ್ಟ ವ್ಯಾಖ್ಯೆಯನ್ನು ಅಪೇಕ್ಷಿಸುವ 
ಶಬ್ದಗಳು. ನಿಘಂಟುಕಾರನು “ಒಂದು ಬಗೆಯ ಮರ”, “ಒಂದು ಬಗೆಯ ಹಕ್ಕಿ? 
ಎಂದು ಮುಂತಾಗಿ ಬರೆದು ಸುಲಭವಾಗಿ ಜಾರಿಕೊಂಡುಬಿಡುತ್ತಾನೆ. ಹೀಗೆ ಮಾಡು 
ವುದು ಕೆಲವು ವೇಳೆ ಅನಿವಾರ್ಯವಾಗಬಹುದು. ಆದರೆ ಇಂತಹ ಪಾರಿಭಾಷಿಕ 
ಶಬ್ದಗಳನ್ನು ವಿವರಿಸಿರುವ, ಪ್ರತಿಶಬ್ದಗಳನ್ನು ಸೂಚಿಸಿರುವ ಕೆಲವು ನಿಘಂಟುಗಳೂ 
ಎಶಿಷ್ಟಪದಸೂಚಿಗಳೂ ಇದ್ದು, ಅವನ್ನು ಬಳಸಿಕೊಂಡು ತನ್ನ ಜವಾಬ್ದಾರಿಯನ್ನು 
ತೃಪ್ತಿಕರವಾಗಿ ನಿರ್ವಹಿಸುವುದು ಸಾಧ್ಯವಿದೆ, ಇವು ರಚಿತವಾಗಿರುವುದೇ ಭಾಷಾ 
ನಿಘಂಟುಕಾರನ ಕಷ್ಟನಿವಾರಣೆಗಾಗಿ. ಈ ದಿಕ್ಕಿನಲ್ಲಿ ಮುಮ್ಮುಡಿ ಕೃಷ್ಣರಾಜರ 
ಕಾಲದ “ಚಾಮುಂಡಾ ಲಘು ನಿಘಂಟು' ಎಂಬುದರ ಸಹಾಯ ನೆನೆಯತಕ್ಕುದು. 
ಇಂತಹ ನಿಘಂಟುಗಳು ಇನ್ನೂ ಕೆಲವುಂಟು. ಆದರೆ ಈ ಬಗೆಯ ಸಹಾಯ ನಮಗೆ 
ಕ್ರೀಡೆ ಮನೋರಂಜನೆ, ವಾದ್ಯಗಳು, ಆಯುಧಗಳು, ಆಟಿಕೆಗಳು, ಇಂತಹವುಗಳಿಗೆ 
ದೊರೆಯುವುದು ಕಷ ೈೊ ಇದಕ್ಕಿಂತ ಕಷ್ಟವಾದ್ದು ಎಂದರೆ, ಒಂದು ಕಾಲಕ್ಕೆ ಬಳಕೆ 
ಯಲ್ಲಿದ್ದು, ಕಾಲಾಂತರದಲ್ಲಿ ರೂಢಿ ತಪ್ಪಿದ ಸಂಗೀತ, ನೃತ್ಯ, ಚಿತ್ರ ಮುಂತಾದ 
ಲಲಿಶಕಲೆಗಳಿಗೆ, ಮಲ್ಲವಿದೈೆ, ಅಶ್ವಶಾಸ್ತ್ರ, ಗಜಶಾಸ್ತ್ರ ಮೊದಲಾದ ಶಾಸ್ತ್ರಭಾಗಗಳಿಗೆ 
ಸಂಬಂಧಿಸಿದ ಶಬ್ದಗಳಿಗೆ ಅರ್ಥ ಹೇಳುವ ಕೆಲಸ, 


ದೇಶ್ಯಶಬ್ದಗಳನ್ನು ಸ್ಮಾನಾಂತರಗೊಳಿಸಿ ಇಲ್ಲವೆ ಬಳಕೆಯಲ್ಲಿ ವಿರಳಗೊಳಿಸಿ 


ಕನ್ನಡ ನಿಘಂಟು ರಚನೆಯಲ್ಲಿ ಶಬ್ದಾರ್ಥ ವಿಚಾರದ ಕೆಲವಂಶಗಳು 5 


ಸ್ಥಾಪಿತವಾಗಿರುವ ಅನ್ಯದೇಶ್ಯಶಬ್ದಗಳಿಗೆ ನಿಖರವಾಗಿ ಅರ್ಥ ಹೇಳುವುದು ಕಷ್ಟ 
ವಾಗದು (ಉದಾ: ರಕ್ತ-ನೆತ್ತರು, ಚಂದ್ರ-ತಿಂಗಳು, ನಕ್ಷತ್ರ-ಅರಿಲು, ಆಕಾಶ- 
ಬಾನು). ಆದರೆ ಸಾಂಸ್ಕೃತಿಕ ಹಾಗೂ ತತ್ತ್ವಪರ ಶಬ್ದಗಳಿಗೆ ಹೇಳುವುದೀಗ ಕಷ್ಟ ಕೈ 
(ಉದಾ: ವಸ್ತು, ಗುಣ, ದೇವರು, ತತ್ತ್ವ). ಇಲ್ಲಿ ಬಳಸುವಿಧಾನ ಅನಿವಾರ್ಯ. 
ಗ್ರಾಮೀಣರು ರೂಢಿಯಲ್ಲಿಟ್ಟುಕೊಂಡಿರುವ ದೇಶ್ಯಶಬ್ದಗಳು ವಠರಾಡುವ ಸಹಾಯ 
ವನ್ನು ಪಡೆಯಲು ನಿಘಂಟುಕಾರ ಹಿಂಜರಿಯಬಾರದು (ಉದಾ: ಸ್ವಲ್ಪ-ಒಸಿ, 
ಗುಲ್ಮ-ತೊರಳೆ. ಕತ್ತಲೆ-ಕಾವಳ, ಬೆಕ್ಕು-ಕೊತ್ತಿ). ಸುಲಭವಾದ ಅನ್ಯದೇಶ್ಯಗಳ 
ವಿಚಾರದಲ್ಲಿ ಯಾವ ತೊಡಕೂ ಇರುವುದಿಲ್ಲ (ಉದಾ: ಗಜ-ಆನೆ, ವಾಜಿ-ಕುದುರೆ, 
ಸವಲತ್ತು-ಸೌಕರ್ಯ, ಶಾಕ ಕೈ ರ-ಎತ್ತು) ; ತದ ಶವಗಳ ವಿಚಾರವೂ ಅಷ್ಟೆ (ಉದಾ : 
ಬೇಸಾಯ-ವ್ಯವಸಾಯ, ದನಿ-ಧ್ವನಿ, ಪಕ್ಷಿ-ಹಕ್ಕಿ, ವೇತ್ರ-ಬೆತ್ತ). 


ಕಠಿನ ಶಬ್ದಗಳ ವಿಚಾರ ಒಂದು ದೃಷ್ಟಿಯಿಂದ ಸುಲಭ, ಇನ್ನೊಂದು ದ ಷ್ಟಿ 
ಯಿಂದ ಕಷ್ಟ. ಕಠಿನ ಶಬ್ದಗಳು ಎಂದರೆ, ತತ್‌ಕ್ಷಣವೇ ಅಭಿಪ್ರಾಯವಾಗದ ಗ್ರಾಂಥಿಕ 
ಶಬ್ದ, ನಷ್ಟಶಬ್ದ, ಪ್ರೌಢಕವಿ ಪ್ರಯೋಗದ ಶಬ್ದ, ನೈಘಂಟುಕ ಶಬ್ದ ಎಂದು 
ಮುಂತಾಗಿ ಅರ್ಥೈಸಬಹುದು. ಇವುಗಳಿಗೆ ಅರ್ಥ ಹೇಳುವುದು ಸುಲಭ ; 
ಹೇಗೆಂದರೆ, ಈಗಾಗಲೇ ಇತರ ನಿಘಂಟುಗಳು, ವಿದ್ವಾಂಸರ ಟಿಪ್ಪಣಿಗಳು ಇವುಗಳ 
ಅರ್ಥಗಳನ್ನು ಚರ್ಚಿಸಿರುತ್ತವೆ, ಸಿದ್ಧಮಾಡಿರುತ್ತವೆ. ಇವಕ್ಕೆ ಸಾಂದರ್ಭಿಕ ಸಾಕ್ಷ್ಯ 
ಗಳು, ಭಾಷಾಶಾಸ್ತ್ರದ ವಿವರಣೆಗಳು, ಜ್ಞಾತಿಪದಕೋಶಗಳು, ಅನ್ಯ ಬಾಹ್ಮಸಾಕ್ಷ್ಯ 
ಗಳೂ ನೆರವಾಗಿರುತ್ತವೆ. ಇವನ್ನು ನಾವು ಒಪ್ಪಬಹುದು, ಇನ್ನೂ ನಿಖರಗೊಳಿಸ 
ಬಹುದು (ಉದಾ: ಬಿಸವಂದ, ಬಂಡಣ, ವಳಿಗೆ, ತೊಡಂಬೆ, ಪಿಳುಕು, ಕಸವರ, 
ಜೂಳೆಯ, ದೂಸಿಗ, ಬರಡಗೆ). ಇನ್ನೊಂದು ದೃಷ್ಟಿಯಿಂದ ಕಷ್ಟ. , ಅವು ನಷ್ಟ 
ಶಬ್ದಗಳೋ ನೈಘಂಟುಕ ಶಬ್ದಗಳೋ ಆಗಿರಬಹುದು. ಅರ್ಥ ಹೇಳಲು ತಕ್ಕ 
ಸಾಕ್ಷ್ಯಗಳು ತೀರ ದುರ್ಲಭವಾಗಿರುತ್ತವೆ (ಉದಾ: ಕರ್ಚರೆ, ತೊಳಕು ಇ. 
ಈ ಶರೀರ ಭಾಗಗಳು; ಅಳಸು, ಸೋದಿಗೆ, ಈ ತಿಂಡಿಗಳು; ಪಾನಿಗಟ್ಟು, 
ಅಜಬುಗರೆ ಈ ಆಚರಣೆಗಳು ; ಕೊರಳಿ, ಮರಿಪಿಟ್ಟು ಈ ಸಾಮಗ್ರಿಗಳು ; ಕೋಳಿ 
ಕಾಳಿಕಾಅ, ತಅದ ಗುಯುಗೆಯರ್‌ ಈ ವ್ಯಕ್ತಿವಾಚಕಗಳು ; ಕೆಲ್ಲಂಬು, ಪಂಚರಾಯುಧ 
ಈ ಆಯುಧಗಳು ; ಸನ್ಯಂಗ, ಬೀರಣೆ, ಸಣ್ಣೀರ, ಚೆನ್ನಗುಳ್ಳಿ ಇ). ಪ್ರಾಚೀನ 
ಕರ್ನಾಟಕದ ಸಾಮಾಜಿಕ ಹಾಗೂ ಆರ್ಥಿಕ ಜೀವನದ, ಆಡಳಿತ ವ್ಯವಹಾರದ 
ಸಹಸ್ರಾರು ಶಬ್ದಗಳು ಹೀಗೆಯೇ ಬರುಬರುತ್ತ ಬಳಕೆ ತಪ್ಪಿ, ರೂಪಾಂತರಗೊಂಡು 
ಅವುಗಳ ಆಶಯೆಗಳೇ ನಮಗೆ ಇಂದು ಅಸ್ಪಷ್ಟ ಎನ್ನುವಂತಾಗಿದೆ. ಇವು ಸದ್ಯದಲ್ಲಿ 
ನಿಘಂಟುಕಾರನಿಗೆ ಸವಾಲುಗಳಾಗಿದ್ದರೂ ಮುಂದೆ ಎಂದೋ ಹೊಸ ಸಾಮಗ್ರಿ 
ದೊರೆತ ಹಾಗೆ ಪರಿಹಾರವಾಗಬಹುದು ; ಆಗದೆಯೂ ಇರಬಹುದು. 


ಕಠಿನಗಳಾದ ಅನ್ಯದೇಶ್ಯಗಳು, ಅವುಗಳ ಮೂಲದಲ್ಲೇ ಅರ್ಥ ದಾಗ 
ಕಷ್ಟವಾಗದು (ಉದಾ: ಸ್ತಂಬೇರಮ-ಆನೆ, ಲೋಷ್ಮ-ಮುಣ್ಣಿನ ಹೆಂಟೆ, ಸಾಂಯಾ- 
ತ್ರಿಕ- ಸಮುದ್ರ ವ್ಯಾಪಾರಿ, ಧಮ್ಮಿಲ್ಲ- ತುರುಬು) ;' ತದ್ಭವಗಳೂ ಕಷ್ಟವಾಗವು 
(ಉದಾ : ಸಪ್ಪಳೆ೭ಸತ್ಪಲ, ಸತ್ತೋಕ್ಷತ, ಬಿಯೆಸಂಗ.ಆವ್ಯಾಸಂಗ, ಗೋಸಣೆ.ಆ 
ಘೋಷಣೆ). ತದ್ಭವಗಳು ನಾನಾ ಮೂಲಗಳಿಂದ ಬಂದಿದ್ದೆ ಪಕ್ಷದಲ್ಲಿ ಭಾಷಾ 
ಶಾಸ್ತ್ರೀಯವಾಗಿ ಆ ಮೂಲಗಳನ್ನು ಗುರುತಿಸಿ ಅರ್ಥಗಳನ್ನು ವಿಶದಮಾಡಬಹುದು 
(ಉದಾ: ಗಟ್ಟ ೭ ಗಠತ್ಮಾ, ಗೋಸಗೆ. ಗೋಸಗ್ಗ, ಚೂಳೆಯ.ಆ ಚೂಲಿಯಾ, 
ಜಠರೆ... ಜತ್ತ ತ 


ದೇಶ್ಯಗಳೂ ಒಗ್ಗಿದ ತದ್ಧ ಬಗ ನಿಘಂಟುಕಾರರನ್ನು ಎರಿತಪ್ಪಿಸ ವುದು 
ಶಕ್ಯ. ಬೆಳಗ್ಗೆ ಎಂಬ ಅರ್ಥ ಹೆ ಸವಳದೆ' ಶಬ್ದಕ್ಕೆ a: ಪದ್ಯ ಸಂಕಲನದ 
ಟಿಪ್ಪಣಿಭಾಗದಲ್ಲಿ "ಒಂದು ಬಗೆಯ ವ್ರತ' ಎಂದು ಅಥ ಹೇಳಿದೆ. ಅದನ್ರವಸ್ತ 
ಎಂಬ ಅರ್ಥವಿರುವ *ಒಲ್ಲಣಿಗೆ' ಶಬ್ದಕ್ಕೆ ಅದು ಪ್ರಯೋಗವಾಗಿರುವ ಪ್ರಸಿದ್ಧ 
ಕಾವ್ಯದ ಶಬ್ದಕೋಶದಲ್ಲಿ "ಗಾಣ' ಎಂದು ಅರ್ಥ ಹೇಳಿದೆ. ಇಂತಹ ಉದಾಹರಣೆ 
ಗಳನ್ನು ಇನ್ನೂ ಎಷ್ಟೋ ಕೊಡಬಹುದು. ಹೆಣ್ಣುಗಿಳಿ ಎಂಬರ್ಥದ "ಪುರುಳಿ' 
ಶಬ್ದಕ್ಕೆ "ಗೋವು' ಎಂಬರ್ಥವನ್ನು ಕೊಟ್ಟು ಬಳಸಿರುವ (ಲೀಲಾ ೫-೯೧) ಹಾಗೆ, 
ತೋರುವ ಪ್ರಯೋಗವಿದೆ; ಸ್ನೇಹ ಎಂಬರ್ಥದ "ನೇಸನ್ನಿಕೆ' ಎಂಬ ಶಬ್ದದ ಅರ್ಥ 
ವನ್ನು ತಮಿಳಿನ. ಸಹಾಯವಿಲ್ಲದೆ ಅರ್ಥೈಸುವುದೇ ಶಕ್ಯವಿಲ್ಲ; ಓವಣ, "ಮಿಂತಲೆ, 
ಬಕ್ಕಳೆ, ಸತ್ತಿಗ ಮುಂತಾದುವನ್ನು ತತ್‌ ಕ್ಷಣವೇ ಅರ್ಥ ಸುವುದು ಸಾಧ್ಯವಿಲ್ಲದಂತೆ 
ನಿಘಂಟುಕಾರನನ್ನು ಅವು ಕೆಣಕುತ್ತವೆ. ಕೆಲವು ಸಮಾಸ ಶಬ್ದಗಳು ವಿಶಿಷ್ಟ 
ಸನ್ನಿವೇಶದ ದ್ಯೋತನಕ್ಕಾಗಿ ಕಾಣಿಸಿಕೊಂಡಿದ್ದು (ಉದಾ : ಎಚ್ಚು ಬೊಜಂಗ, 
ಕತ್ತುರಿಬೊಜಂಗ ಇ. ; ಗೋಸುಗಲಿ, ಸಿರಗಲಿ, ಕರ್ಬಸುಗಲಿ ಇ.) ಇವುಗಳ ಅರ್ಥ 
ವನ್ನು ನಿಖರಪಡಿಸುವುದಾಗಬೇಕಾದರೆ ನಮಗೆ ಒಂದು ಕಾಲದ ಸಾಂಸ್ಕೃತಿಕ ಸಂದರ್ಭ 
ಗಳ ಪರಿಚಯವಾಗಬೇಕು. ಸಂಜೆವಾರಿಸು, ಪಲ್ಲವಸತ್ತಿಗೆ, ಬಳಿನೀರ್‌, ನೆಯ್ಯೇ- 
ಅರಸು, ದಿಬ್ಯ, ಬಣ್ಣವುರ, ಮುಡಿಗಿಕ್ಕು ಇಂತಹ ಶಬ್ದಗಳೂ ಹೀಗೆಯೇ. : ಅನೇಕ 
ಕಡೆ ಪದಚ್ಛೇದ ದೋಷ ಕಾರಣವಾಗಿ ಮಿಥ್ಯಾಶಬ್ದಗಳೇ ಹುಟ್ಟಬಹುದು; ಅರ್ಥ 
ಹೇಳುವಾಗ ಅವನ್ನು ಮಿಥ್ಯಾಶಬ್ದಗಳೆಂದು ನಿಘಂಟುಕಾರ ಗುರುತಿಸಲು ಶಕ್ತನಾಗಿರ 
ಬೇಕು (ಉದಾ: ಕಟ್‌ ಕೊಡೆ/ಕಲಕ್ಕ -ಕೊಡೆ, ದೇವ-ಸವಳ/ದೆವಸ-ವಳ, ಏಳಿ- -ದಿಟ/ 
ಏಳಿದಿಟ). ಹೀಗೆಯೇ ಸಂಧಿದೋಷಗಳನ್ನು ಸಹ (ಉದಾ: ಇಜ್ಜಾಡಿಸು _ 
ನಿಜ್ಜಾಡಿಸು, ಲಾವಗೆಯಂಂ ಕೇಕೊರಸುಂ-ಲಾವುಗೆ-ಉಂಕೆ-ಕೊರಸು0). R 


ಒಂದು ಶಬ್ದದ ಅರ್ಥದ ವ್ಯಾಪ್ತಿ ಕಾಲಕಾಲಕ್ಕೆ ಬೆಳೆದಿದ್ದರೆ, ಅರ್ಥಚ್ಛಾ ಯಿ 
ಗಳ ಹಾಗೂ ಅರ್ಥಾಂತರಗಳ ವ್ಯತ್ಯಾಸ ಸಗಳನ್ನು ಕಳಿ ದು ಚಾರಿತ್ರಿಕ ತತ್ತು ಟ್ರ 


ರ್ಥ ವಿಚಾರದ ಕೆಲವಂಶಗಳು 7 


ಅಧಾರದ ಮೇಲೆ ಸಿದ್ಧವಾದ ನಿಘಂಟುಗಳಲ್ಲಿರಲಿ, ಸಾಮಾನ್ಯ ನಿಘಂಟುಗಳಲ್ಲಿ ಸಹ 
ಅವಶ್ಮಕರ್ತವ್ಯವಾಗಿದೆ. ಬ್ಹದ ರೂಪಾಂತರಗಳೂ ಗಮನಿಸತಕ್ಕುವಾಗಿರುತ್ತವೆ. 
ನಾವು ಸೂಚಿಸುವ ಅರ್ಥಚ್ಛು ಮೆಗಳು ಶಬ್ದಪ್ರಯೋಗ ಸಂದರ್ಭದ ಭಾವವಿಸ್ತಾರ 
ವನ್ನು ಬಲುಮಟ್ಟಿಗೆ ಅವಲಂಬಿಸಿರುತ್ತದೆ. ಅರ್ಥಾಂತರಗಳು ಕವಿಸ್ಕಾತಂತ್ರ್ಯ 
ಮೂಲವಾಗಿರುತ್ತವೆ. ಈಯೆರಡು ಸಂದರ್ಭಗಳಲ್ಲಿಯೂ ಶಬ್ದದ ವಾಚ್ಕಾರ್ಥದ 
ಇತಿಮಿತಿಗಳನ್ನು ಎಚ್ಚರಿಕೆಯಿಂದ ಕಾಯ್ದುಕೊಂಡು, ದೂರಾನ್ವಯಕ್ಕೆ ಎಡೆಯಾಗ 
ದಂತೆ: ಅರ್ಥಗಳನ್ನು ನಿಘಂಟುಕಾರ ಸೂಚಿಸಬೇಕಾಗುತ್ತದೆ. ಶಬ್ದ ಪ್ರಯೋಗ 
ಸಂದರ್ಭಗಳನ್ನು ಆಳವಾಗಿ ಪರೀಕ್ಷಿಸಬೇಕು. ಆರ್ಥಚ್ಛಾಯೆಗಳ ನಿರೂಪಣೆಯಲ್ಲಿ 
ವಾಚ್ಯಾರ್ಥಕ್ಕೆ ಸನ್ನಿಹಿತವಾದ ಅರ್ಥದಿಂದ ತೊಡಗಿ ಅಸ್ಪಷ್ಟಚ್ಛಾಯೆಯ ಅರ್ಥದ 
ವರೆಗೆ ಸಾಗುವುದು, ಬಳಿಕ ಅರ್ಥಾಂತರಗಳನ್ನು ಸೂಚಿಸುವುದು ಯಾವಾಗಲೂ 
ಅಪೇಕ್ಷಣೀಯ. ಈ ಕೊನೆಯ ಅಂಶದಲ್ಲಿ ನಾವು ತಪ್ಪುವ ಸಂಭವ ಹೆಚ್ಚು. 
ಅರ್ಥವನ್ನು ಉಊಹಿಸುವುದಕ್ಕಿಂತ ಪ್ರಶ್ನಜಿಹ್ನೆಯನ್ನಿಡು:ವುದು. ಒಳ್ಳೆಯದು; 
ಸಾಮಾನ್ಯ ನಿಘಂಟು ಸಿದ್ಧತೆಯಲ್ಲಿ, ತಪ್ಪು ಅರ್ಥ ಕೊಡುವುದಕ್ಕಿಂತ ಅಂತಹ ಅರ್ಥ 
ಗಳನ್ನು ಕೊಡದಿರುವುದೇ ಲೇಸು. ಶಬ್ದಗಳಿಗೆ ತಪ್ಪು ಅರ್ಥ ಹೇಳುವುದಕ್ಕಿಂತ. 
ಅರ್ಥ ಹೇಳಲಾಗದ ಶಬ್ದಗಳನ್ನು ಕೈಬಿಟ್ಟರೂ ದೊಡ್ಡ ಪಾಪವೇನೂ ಆಗದು. 
ತಪ್ಪು ಅರ್ಥ ಹೇಳುವುದೀಗ ಪಾಪ. “ಒಂದು ತಪ್ಪನ್ನು ಮಾಡುವುದಕ್ಕೆ ಒಂದು 
ಕ್ಷಣ ಸಾಕು, ಅದು ಮತ್ತೆ ಸರಿಯಾಗುವುದಕ್ಕೆ ಒಂದು ನೂರು ವರ್ಷಗಳೇ ಬೇಕಾಗು 
ತ್ತವೆ” ಎಂಬುದಾಗಿ ವಿದ್ವಾಂಸರಾದ ಎ. ಎನ್‌. ಉಪಾಧ್ಯೆ ಹೇಳುತ್ತಿದ್ದರಂ. 
ಯಾವುದೋ ಶಬ್ದಕ್ಕೆ ಪದ್ಮಗ್ರಂಥದ ಸಂಪಾದಕರು ತಪ್ಪು ಅರ್ಥ ಬರೆದಿದ್ದಾರೆಂದು 
ನಾನು ಹೇಳಿದಾಗ, ನನ್ನ ಗುರುಗಳಾದ ಡಿ. ಎಲ್‌. ನರಸಿಂಹಾಚಾರ್ಯರು-ವಿಖ್ಯಾತ 
ಹಳಗನ್ನಡ ವಿದ್ವಾಂಸರು - ನನ್ನೊಂದಿಗೆ. “ನಿಘಂಟುಗಳಲ್ಲಿಯೇ ತಪ್ಪು ಅರ್ಥಗಳಿವೆ 
ಯಲ್ಲ, ಆ ಬಗ್ಗೆ ಯೋಚಿಸಿದ್ರೀಯಾ ?” ಎಂದು ಹೇಳಿ ನನ್ನ ಆತಂಕವನ್ನು 
ಹೆಚ್ಚಿಸಿದರು. 
ಶಬ್ದಾರ್ಥಗಳನ್ನು ಸೂಚಿಸುವಾಗ ನಮಗೆ ಎಷ್ಟು ಎಚ್ಚರಿಕೆ, ಹಿಂಜರಿಕೆಗಳಿ 
ದ್ವರೂ ಕಡಮೆಯೇ. ಅಧಿಕೃತ ಕನ್ನಡ-ಕನ್ನಡ ನಿಘಂಟಿನಲ್ಲಿ "ಖಲ್ವಾಯಿತ' 
ಶಬ್ದಕ್ಕೆ ಸೂಚಿತವಾಗಿರುವ ಅರ್ಥ ಪ್ರಶ್ನೆಸಹಿತವಾಗಿ ಸೂಚಿತವಾಗಿದೆ. ಇಲ್ಲಿ ಅರ್ಥ 
ಸೂಚಿಸದೆ ಬರಿಯ ಪ್ರಶ್ನೆಯಿಟ್ಟಿದ್ದರೆ ಕ್ಷೇಮವಾಗಿತ್ತು. ಈ ಶಬ್ದಪ್ರಯೋಗವಿರುವ 
ಕಾವ್ಯಭುಗ ಚಿಕ್ಕ ತರಗತಿಗಳಿಗೆ ಪಠ್ಯಭಾಗವಾಗಿ ನಿಯಮಿತವಾದಾಗ, ವಿದ್ಯಾರ್ಥಿ 
ಗಳು, ಅಧ್ಯಾಪಕರು ಮೊದಲುಗೊಂಡು ಹಲವರಿಂದ ಅತೃಪ್ತಿಕರ ಅರ್ಥದ ಬಗೆಗೆ 
ನಾನಾ ಟೀಕೆ ಟಿಪ್ಪಣಿಗಳು ಬಂದು ನಿಘಂಟುಕಛೇರಿಯ ಜನಕ್ಕೆ ಪೇಚಾಟವಾಯಿತೆನ್ನು 
ವುದು ನನ್ನ ತಿಳಿವಳಿಕೆ. ಇಲ್ಲಿ ಇನ್ನೂ ಒಂದು ತೊಡಕಿನ ಬಗೆಗೆ ಹೇಳಬೇಕಾಗಿದೆ. 
ಲವೊಮ್ಮೆ ಲಿಪಿಕಾರಲೇಖನಸ್ಕಾಲಿತ್ಯಗಳೋ ಮುದ್ರಣದೋಷಗಳೋ ವಾಕರಣ 


೫ ಲೋಚನ 


ಶುದ್ಧವಾದ ರೂಪವೆಂದೂ ಕವಿರೂಢಿಯ ಪ್ರಯೋಗವೆಂದೂ ಅಭಿಪಾ )ಯವಾಗು 
ವಂತೆ ನಿಘಂಟಿನೊಳಗೆ ಹೇಗೋ ಸ್ಥಳ ಗಿಟ್ಟಿಸಿ, ನಿಘಂಟುಕಾರನ ಕಡೆಗೆ ಹಲ್ಲುಕಿರಿಯೆಂ 
ತ್ತಿರುತ್ತವೆ. ಇಂತಹ ಶಬ್ದಪಿಶಾಚಿಗಳೂ ತಮಗೆ ಅರ್ಥವಿವರಣೆಯ ಕೈಂಕರ್ಯ 
ವನ್ನು ಬೇಡುತ್ತ, ಅವನನ್ನು ಕಾಡುತ್ತಿರುತ್ತವೆ. ಇವುಗಳ ಬಗೆಗೆ ನಮಗೆ ಹೆಚ್ಚು 
ಎಚ್ಚರವಿರಬೇಕು. ಇವೂ ಒಂದು ರೀತಿಯಲ್ಲಿ 'ಮಿಥ್ಯಾಶಬ್ದಗಳೇ ಸರಿ. ನಿಘಂಟು 
ಕಾರ ದುರ್ಬಲನಾಗಿದ್ದರೆ, ಇವು ಅವನ ಮೇಲೆ ಸವಾರಿ ವಕಾಡುತ್ತವ. ಇಂಥವನ್ನು 
ಮಿಥ್ಯಾಶಬ್ದಗಳೆಂದು. ಗುರುತಿಸಿ ಅವನು ಕೈಬಿಡಬೇಕಾಗುತ್ತದೆ (ಉದಾ: 
ಕಡಂದುಜು-ಕಡಂದುಖುತೆ ; ನಳಿತೋಳ್‌ - ನಳಿದೋಳ್‌ ; ಅಗವಡೂ-ಅಘವಡು ; 


ತೊಂಡು-ಕೊಂಡು). 


ಅಂತೂ ಶಬ್ದಾರ್ಥವಿವೇಚನೆಯ ನಿಖರತೆಗೆ ನಿಘಂಟುಕಾರ ಕಾವ್ಯಗಳನ್ನು 
ಚೆನ್ನಾಗಿ ಓದಿದವನಾಗಿರಬೇಕು, ಶಾಸ್ತ್ರಗಳನ್ನು ತಿಳಿದವನಾಗಿರಬೇಕು. ಭಾವಜ್ಞನೂ 
ಸಹೃದಯನೂ ಆಗಿರಬೇಕು. ಜ್ಞಾಪಕಶಕ್ತಿಯುಳ್ಳವನಿರಬೇಕು. ಭಾಷೆಯ ವಿಭಿನ್ನ 
ಅವಸ್ಥೆಗಳ ಪರಿಚಯವುಳ್ಳ ವೈಯಾಕರಣನಾಗಿರಬೇಕು. ಜ್ಞಾತಿಶಬ್ದಗಳ ಭಾಷಾ 
ಸ್ಕಂಧವನ್ನೂ ಸಂಸ್ಕೃತ ಪ್ರಾಕೃತಗಳನ್ನೂ ಬಲ್ಲವಸಾಗಿರಬೇಕು. ಗ್ರಂಥಸಂಪಾದನೆಯ 
ತತ್ತ್ವಗಳನ್ನೂ ಲಿಪಿಶಾಸ್ತ್ರದ ತತ್ತ್ವಗಳನ್ನೂ ಅರಿತವನಿರಬೇಕು, ಅವನ 
ವ್ಯತ್ಸತ್ತಿಗೆ, ದಿಟವಾಗಿ ನೋಡಿದರೆ, ಮಿತಿಯನ್ನು ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. 
ಇಂತಹ ಸಾಮರ್ಥ್ಯ, ಸಿದ್ಧತೆಗಳಿದ್ದವನು ಮಾತ್ರವೇ ಆದರ್ಶಪ್ರಾಯವೂ ಪ್ರಮಾಣ 
ಭೂತವೂ ಆದ ನಿಘಂಟನ್ನು ಸಿದ್ಧಪಡಿಸಬಲ್ಲನು. ಒಂದು ಮಾತಿನಲ್ಲಿ ಹೇಳಬಹು 
ದಾದರೆ, ಒಂದು ಒಳ್ಳೆಯ ಭಾಷಾನಿಘಂಟುವಿನ ರಚನೆ ಆ ಭಾಷೆಯ ಸಂಸ್ಕೃತಿಯನ್ನು 
ಪುನಸ್ಸ,ಷ್ಟಿಸಂವ ಪವಿತ್ರ ಕಾರ್ಯ ; ಪರಂಪರೆಯಲ್ಲಿ ಬೇರು ಬಿಟ್ಟು ಪ್ರಗತಿಪಥದಲ್ಲಿ 
ಕಣ್ಣುನೆಟ್ಟಿರುವವನ ಒಂದು ಬೌದ್ಧಿ ಕಯಾತ್ರೆ.* 


* ಸಾಹಿತ್ಯ ಶಿರೋಮಣಿ ಪ್ರೊ॥ ಎಸ್‌. ರಾಮಚಂದ್ರರಾವ್‌ ಸಂಭಾವನ ಗ್ರಂಥದೊಳಗಿನ 
‘Studies in Indian Culture’) ಇಂಗ್ಲಿಷ್‌ ಲೇಖನ Semasiological 
Problems in The Kannada Lexicon ಎಂಬುದರ ಕನ್ನಡ ಮೂಲ, 


ಪ್ರತಿಕ್ರಿಯೆ 


“ಕರಿದು ಮಾಡಿದಂ ನಿಜ ಯಶಮಂ` ಹೌದೇ?) 


—ಡಾ॥ ನ. ಸುಬ್ರಹ್ಮಣ್ಯ 


ಪಂಪನಿಗೆ ತನ್ನ ಬಗ್ಗೆ, ತನ್ನ ವಂಶದ ಬಗ್ಗೆ, ತನ್ನ ಪೂರ್ವಜರ ಬಗ್ಗೆ ತುಂಬ 
ಅಭಿಮಾನ, ತನ್ನ ಪೂರ್ವಜನಾದ ಮಾಧವ ಸೋಮಯಾಜಿಯ ವಿಷಯದಲ್ಲಿ 
ಅಪಾರ ಗೌರವ. ಆತನ ಬಗ್ಗೆ ಪಂಪನೇ ಹೇಳಿರುವೆ. ಮಾತುಗಳನ್ನು ಪರಿಭಾವಿಸಿ. 
ಮಾಧವಸೋಮಯಾಜಿ ಅಗ್ರಹಾರ, ಸಂಪತ್ತು ಮತ್ತು ಪದವಿಗಳಲ್ಲಿ ಅಗ್ರಗಣ್ಯ 
ನಾಗಿದ್ದ. ಅವನು “ಊರ್ಜಿತಪುಣ್ಯ”! ನಯವಂತ. ವತ್ಸಗೋತ್ರದಲ್ಲಿ ಹುಟ್ಟಿ 
ದವನು. ಸಕಲಶಾಸ್ತ್ರಗಳೆನ್ನೂ ಪರಿಷ್ಕಾರವಾಗಿ ತಿಳಿದಿದ್ವವನು--“ಸಕಳಶಾಸ್ತ್ರಾರ್ಥ 
ವಿನಿಶ್ಚಯಮತಿ”. ಸಮುದ್ರದ ಅಂಚಿನವರೆಗೂ ಇದ್ದ ಭೂಮಿಯಲ್ಲೆಲ್ಲ ವಿಶೇಷ 
ಖ್ಯಾತಿಯನ್ನು ಪಡೆದವನು. ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದ್ದವನು. 
ಇಂದ್ರ ಚಂದ್ರ ಸೂರ್ಯ ಪವಮಾನರಾದಿಯಾಗಿ ದೇವತೆಗಳೆಲ್ಲ ಅವನ ಆಜ್ಞಾನುವರ್ತಿ 
ಗಳಾಗಿದ್ದರು. ಹವಿರ್ದಾನಕ್ಕೆ ಅವರನ್ನು ಆಹ್ವಾನಿಸಿದೊಡನೆ, ವಿಂಡಂಕಿದರೆ ಎಲ್ಲಿ 
ಶಾಪ ಕೊಟ್ಟಾನೋ ಎಂದು ಹೆದರಿ ಅವರು ಧಾವಿಸಿಬರುತ್ತಿದ್ದರಂತೆ. ದಿಜ್ಮಂಡಲ 
ವೆಲ್ಲ ಅವನಿಗೆ ಹೆದರಿ ಅವನ ಸೇವೆ ಮಾಡುತ್ತಿತ್ತು. ಅವನು ಸರ್ವಕ್ರತುಯಾಜಿ 
ಯಾಗಿದ್ದ. ಅವನ ಸಾಮರ್ಥ್ಯ ಇಂತಹದು. 


ಇಷ್ಟು ಹೇಳಿದನಂತರ ಪಂಪ ಈ ಮಾತನ್ನು ಹೇಳುತ್ತಾನೆ : 
ವರ ದಿಗ್ವನಿತೆಗೆ ಮಾಟದ 
ಕುರುಳಾ ತ್ರೈಭುವನಕಾಂತೆಗೆಂ ದಲ್‌ ಕಂಠಾ- 
ಭರಣಮೆನೆ ಪರೆದ ತನ ಸ 
ಧ್ವರಧೂಮದೆ ಕರಿದು ಮಾಡಿದಂ ನಿಜಯಶಮಂ (ವಿ.ವಿ. ೧೪-೪೪] 
ವಾಾಧವ ಸೋಮಯಾಜಿ ಮಾಡುತ್ತಿದ್ದ ಅಧ ೈರದಿಂದ ಮೇಲೇಳುತ್ತಿದ್ರ ಧೂಮ, 
ವಾಸ್ತವವಾಗಿ ದಿಗ್ವನಿತೆಯ ಕೃತಕ ಕೇಶರಾಶಿಯಾಯಿತೋ, ತೈಭುವನಕಾಂತೆಯ 
ಕಂಠಾಭರಣವಾಯಿತೋ ಎಂಬಂತೆ ಹರಡಿತು. ತನ್ನ ಅಧ್ವರಧೂಮದಿಂದ ಮಾಧವ 
ಸೋಮಯಾಜಿ ತನ್ನ ಕೀರ್ತಿಯನ್ನು ಕರಿದುಮಾಡಿಕೊಂಡ. 
ಊರ್ಜಿತಪುಣ್ಯನೂ ಸಕಲಶಾಸ್ತ್ರಾರ್ಥವಿನಿಶ್ಚಯಮತಿಯೂ ಸಮುದ್ರಾಂತ- 
ಧರಿಶ್ರಿಯಲ್ಲಿ ವಿಖ್ಯಾತನೂ ಆಗಿದ್ದವನು ಆ ಮಾಧವಸೋಮಯಾಜಿ. ದೇವತೆಗಳು 
ಕೂಡ ಹೆದರಿ ಅವನನ್ನನುಸರಿಸುತ್ತಿದ್ದರು. ಅಂಥವನ ಕೀರ್ತಿಗೆ ಮಸಿ ಹತ್ತ 
ಬೇಕೇಕೆ? ಆ ಅಧ್ವರೆಧೂಮ ಮಸಿಹತ್ತಿಸುವ ಹೊಗೆಯಾಗಿದ್ದಿದ್ದರೆ ದಿಗ್ವನಿತೆಯ 
ಮುಖಕಮಲವನ್ನು ಕಳೆಗುಂದಿಸಿ ತ್ರೈಭುವನಕಾಂತೆಯ ಮುಖಕಾಂತಿಯನ್ನು ಕಂದಿಸ 
2 


10 ಲೋಚನ 


ಬೇಕಾಗಿತ್ತಲ್ಲವೆ? ಸೌಂದರ್ಯವನ್ನು ಉತ್ಕರ್ಷಗೊಳಿಸುವ “ಮಾಟದ ಕುರುಳ್‌”, 
“ಕಂಠಾಭರಣಂ” ಆಗುತ್ತಿರಲಿಲ್ಲವಲ್ಲವೆ? ಕವಿಯೇಕೆ ಅದನ್ನು ದಿಗ್ವನಿತೆಯ ಕೃತಕ 
ಕೇಶರಾಶಿಯನ್ನಾಗಿಯೂ ತ್ರೈಭುವನಕಾಂತೆಯ ಕಂಠಾಭರಣವನ್ನಾಗಿಯೂ ಸಂಭಾವಿ 
ಸಿದ? ಕವಿಯ ಈ ಸಂಭಾವನೆಯನ್ನು ನೋಡಿದರೆ “ಆ ಸಮುದ್ರಂಬರೆಗಂ” ಇದ್ದ 
ಅವನ ಕೀರ್ತಿ ಅಧ್ವರಮಾಡಿದುದರ ದೆಸೆಯಿಂದ ದಿಗಂತವ್ಯಾಪಿಯೂ ತ್ರಿಲೋಕ 
ಪ್ರಚುರವೂ ಆಯಿತು ಎಂದರ್ಥವಾಗುತ್ತದೆ. ಬೆಳ್ಳಗಿದ್ದ ಕೀರ್ತಿ ಮತ್ತಷ್ಟು ಬೆಳಗ 
ಬೇಕಾಗಿತ್ತೇ ಹೊರತು ಕಪ್ಪೇಕಾಯಿತು ? 

ಪ್ರಕೃತ ಪದ್ಯವನ್ನು ವ್ಯಾಖ್ಯಾನಮಾಡುವಾಗ ಪ್ರಾಚಾರ್ಯ ಡಿ.ಎಲ್‌.ಎನ್‌. 
ರವರು “...ಇದನ್ನು ನೋಡಿದರೆ ಈ ಎಡೆಯಲ್ಲಿ ಪಂಪನ ಪದ್ಯ ಕೆಟ್ಟಿರುವಂತೆ 
ತೋರಿಬರುತ್ತದೆ. “ಶುಕ್ಲತರಂ ಚಕಾರ' ಎಂಬ ಬಾಣನ ಮಾತುಗಳಿಗೆ ಪ್ರತಿಯಾಗಿ 
“ಕರಿದು ಮಾಡಿದಂ' ಎಂದು ಏಕೆ ಬರೆದ ಪಂಪ? ಇದು ಬಹುಶಃ "ಕರಮೆ 
ಮಾಡಿದಂ' ಎಂದಿರಬಹುದೇನೊ ? ಎಂದರೆ ಅತಿಶಯವಾಗುವಂತೆಯೇ ಮಾಡಿದನು 
ಎಂಬರ್ಥ ಬರುತ್ತದೆ. ಅಂತು ಈ ಪದ್ಯ ಒಂದು ಸಮಸ್ಯೆಯಾಗಿದೆ” ಎನ್ನುತ್ತಾರೆ. 

ಡಾ॥ ಎಲ್‌. ಬಸವರಾಜು ಅವರು “ಇಲ್ಲಿ ಅಧ ಶೈ ರಥೂಮದಿಂದ ತನ್ನ 
ಯಶಸ್ಸನ್ನು ಸೋಮಯಾಜಿಯು ' ಕರಿದು” ಮಾಡಿದುದಾಗಿ ಹೇಳುವಂತಿದೆ. 
ಪಂಪನ ಉದ್ದೇಶವಿದೇ ಆಗಿದ್ದಿದ್ದರೆ-ಮೇಲಣ ಮೂರು ಸಾಲುಗಳಲ್ಲಿ: ಆ ಅಯಶಸ್ಕರ 
ವಾದ ಅಧ್ವರಧೂಮವನ್ನು ದಿಗ್ವನಿತೆಗೆ ಮಾಟದ ಕುರುಳೆಂದೂ, ತ್ರೈಭುವನಕಾಂತೆಗೆ 
ಕಂಠಾಭರಣವೆಂದೂ ಅತಿಶಯಿಸಿರುವುದು ಸಮಂಜಸವಾಗುವುದಿಲ್ಲ. ಈ ಕಾರಣ 
ಕ್ಕಾಗಿಯೇ ಕರಿದು (ಮಾಡಿದಂ ನಿಜಯಶಮಂ) ಎಂಬುದನ್ನು ಹಿರಿದು (ಮಾಡಿದಂ 
ನಿಜಯಶಮಂ) ಎಂದು ತಿದ್ರಿಕೊಳ್ಳೆಬೇಕಾದುದು ಆ ಪದ್ಮದ ಒಟ್ಟಂದದ ಸಾರ್ಥಕತೆಯ 
ದೃಷ್ಟಿಯಿಂದ ಅನಿವಾರ್ಯ” ಎನ್ನುತ್ತಾರೆ. 

ಆದರೆ ಆ . ಬಗ್ಗೆ ಒಳಹೊಕ್ಕು ಸಮಾಲೋಚಿಸಹೋಗದೆ ಬಿ.ಎಂ.ಶ್ರೀ. 
ತೀ.ನಂ.ಶ್ರೀ. .ಆದಿಯಾದ ಎಲ್ಲ ವಿದ್ವಾಂಸರೂ ಮೊದಲಿನಿಂದಲೂ ಆ ಪಾಠವನ್ನು 
ಯೇ ಒಪ್ಪಿಕೊಂಡು ಬಂದಿದ್ದಾರೆ. ಈಚೆಗೆ ಆ ಪಾಠವೇ ಸರಿ ಎಂದು ಸಮರ್ಥನೆ 


ಪ 
ಊ 
ಮಾಡುವ ವಿದಾ ಂಸರೂ ಇದ್ದಾರೆ. ಈ ಚರ್ಚಾಸ್ಪದವಾದ ಪಾಠದ ಪೂರ್ವಾಪರ 


1. ಪಂಪಭಾರತ ದೀಪಿಕೆ, ಪುಟ ೫೭೦೨೫೭೧. 
ದೇವ 


ಇ >» ಗ rs 4 
ಪಂಪ: ಒಂದು ಅಧ್ಯಯನ "ಸಂ. : ಜಿ. ಎಸ್‌. ಶಿವರುದ್ರಪ್ಪ, ಪುಟ ೩೨೨ 
> ಷ್ಠ: Ry 
ಸ 'ಅ್ಲಶ್ಯರಿಂದ "ಕರಿದು" ಎಂಬುದೆ ಪಾಠವಿರಬೇಕು. ಇದು ಅಂತಸ್ಸಂಭಾವ್ಯತೆಯ 
ಒರೆಗಲ್ಲಿನಲ್ಲಿ ತೇರ್ಗಡೆಯಾಗುವ ಪಾಠ. ಬಾಹ್ಯಸಾಕ್ಷ್ಯ ಇದನ್ನು ವಿರೋಧಿಸದೆ ಬೆಂಬಲಿಸು 


| 
ಇ ಸ್ರ 


ತ್ತದೆ, ಪರೋಕ್ಷವಾಗಿ'' __- ಡಾ| ಸಿ. ಪಿ.ಕೆ. "ಲೋಚನ', ಸಂಪುಟ ೩ ಸಂಚಿಕೆ 


"ಕರಿದು ಮಾಡಿದಂ ನಿಜಯಶಮಂ'- ಹೌದೇ? 11 


ಗಳನ್ನು ಪರಿಶೀಲಿಸಿ, ಅಂತಸ್ಸಂಭಾವ್ಯತೆಯ ದೃಷ್ಟಿಯಿಂದ ಪ್ರಕೃತ ಪಾಠದಲ್ಲಿ 
ಭಿನ್ನಾರ್ಥಕಶಬ್ದದ ಪ್ರತಿನಿಧಾನವೇನಾದರೂ ನಡೆದಿದೆಯೇ ಎಂಬುದನ್ನು ನೋಡು 
ವುದು ಈ ಲೇಖನದ ಉದ್ದೇಶ. 


ನಮಗೆ ದೊರೆತಿರುವ ಎಲ್ಲ ಪಂಪಭಾರತದ ಪ್ರತಿಗಳೆಲ್ಲೂ “ಕರಿದು ಮಾಡಿದಂ” 
ಎಂಬ ಪಾಠವೇ ಇದೆ ; ಯಾವುದರಲ್ಲೂ ಪಾಠಾಂತರ ಕಂಡುಬರುವುದಿಲ್ಲ ಎಂಬುದು 
ನಿಜ. ಆದರೂ ಆ ಪದ್ಯದ ಪೂರ್ವಾರ್ಧದಲ್ಲಿ ಅಸಂಗತವಾದ ಪಾಠಗಳಿದ್ದು ಪಂಪ 
ಭಾರತದ ಸಂಪಾದಕರು ಸರಿಯಾದ ಪಾಠ ಹೀಗಿದ್ದಿರಬಹಂದೆಂದು ಊಹಿಸಿ ತಿದ್ದಿ 
ಕೊಂಡಿದ್ದಾರೆ. ಹಾಗೆಯೇ ಉತ್ತರಾರ್ಧದಲ್ಲೂ ಹಿಂದೆ ಆಕ್ಷರಗಳು ಸ್ಫಲಿತವಾಗಿದ್ದು 
ಆ ಸ್ಟಾಲಿತ್ಯವನ್ನು ಸರಿಪಡಿಸುವ ಯತ್ನದಲ್ಲಿ ಯಾರಾದರೊಬ್ಬರು “ಕರಿದು 
ಮಾಡಿದಂ” ಎಂದು ತಿದ್ದಿಕೊಂಡು, ಅನಂತರದವರು ಅದೇ ಪಾಠವನ್ನು ಅನುಸರಿಸಿ 
ಕೊಂಡು ಬಂದಿರಬಹುದಾದ ಸಂಭವವನ್ನು ತಳ್ಳಿಹಾಕುವಂತಿಲ್ಲ. ಏಕೆಂದರೆ ನಮಗೆ 
ದೊರೆತಿರುವ ತಾಳೆಯೋಲೆಗಳು ಮೂರು ಮಾತ್ರವೇ, ಅರಾ ಗ್ರಂಥಭಂಡಾರದ 
ಪ್ರತಿ, ಪುಣೆಯ ಭಂಡಾರ್ಕರ್‌ ಪ್ರಾಚ್ಯ ಗ್ರಂಥಭಂಡಾರದ ಪ್ರತಿ ಮತ್ತು 
ಮೈಸೂರರಮನೆಯ ಸರಸ್ವತೀ ಭಂಡಾರದ ಪ್ರತಿ. ಈ ಮೂರರಲ್ಲಿಯೂ ಗ್ರಂಥ 
ಪಾತಗಳೂ ಲಿಪಿಕಾರರಿಂದಾದ ತಪ್ಪುಗಳೂ ಅಧಿಕವಾಗಿದ್ದು ಮೂರೂ ಅಸಮರ್ಪಕ 
ಮೂಲಗಳಾಗಿವೆ. : ಅಲ್ಲದೆ ಗ್ರಂಥದ ಎರೆಡು ಕಡೆಗಳಲ್ಲಿ ಪದ್ಯಗಳು ಹಿಂದು 
ಮುಂದಾಗಿದ್ದು ಆ ಸಂಗತಿ ಮೂರೂ ಪ್ರತಿಗಳಲ್ಲಿ ಏಕಪ್ರಕಾರವಾಗಿರುವುದನ್ನು 
ನೋಡಿದರೆ ಆ ಮೂರಕ್ಕೂ ಮಾತೃಕೆ ಒಂದೇ ಆಗಿದ್ದಿರಬೇಕೆಂಬ ಅನುಮಾನವುಂಟಾ 
ಗುತ್ತದೆ.*: ಬಹುಶಃ ಯಾವುದೋ ಪ್ರಶಿಯಲ್ಲಿ ಮಾಡಿರಬಹುದಾದ ತಿದ್ದುಪಾಟು 
ಸಹಜವಾಗಿಯೇ ಮೂರೂ ಪ್ರತಿಗಳಲ್ಲಿ ಹರಿದುಬಂದಿರಬಹುದು. ನಮಗೆ ದೊರೆ 
ತಿರುವ ಪ್ರತಿಗಳೊಂದೊಂದೂ ಬೇರೆ ಬೇರೆ ಸಂಪ್ರದಾಯಕ್ಕೆ ಸೇರಿದ ಪಾಠವಾಗಿದ್ದು 
ಮೂರರಲ್ಲೂ ಅದೇ ಪಾಠವಿದ್ದಿದ್ದರೆ ಆಗ ಅದು ಹೆಚ್ಚು ಎಶ್ವಸನೀಯವಾಗಿರುತ್ತಿತ್ತು. 
ಆದ್ದರಿಂದ ಸಮಾನಪಾಠವೆಂಬುದಕ್ಕೆ ಜೋತುಬೀಳದೆ ಅಂತಸ್ಸಂಭಾವ್ಯತೆಯ ಕಡೆಗೂ 
ಗಮನ ಹರಿಸಚೇಕಾಗುತ್ತದೆ. ಶಿ 

ತನ್ನ : ಪೂರ್ವಜನಾದ ಮಾಧವ ಸೋಮಯಕಾಜಿಯ ಬಗ್ಗೆ ಪಂಪ ಅಭಿಮಾನ 
ಪೂರ್ಣವಾದ ಹೊಗಳಿಕೆಯ ನುಡಿಗಳನ್ನಾಡಿದಾನೆಯೇ ಹೊರತು, ಈ ಭಾಗದಲ್ಲಾಗಲಿ 
ಚೇರೆ ಯಾವ ಭಾಗದಲ್ಲೇ ಆಗಲಿ ಎಲ್ಲೂ ತೆಗಳಿಕೆಯ ನುಡಿಯನ್ನಾಡಿಲ್ಲ. ಎಲ್ಲೂ 
ಹೀನಾಯವಾಗುವಂತಹ ಮಾತನ್ನು ಬಳಸಿಲ್ಲ. ಕೊಂಕುನುಡಿಯನ್ನು ಆಡಿಲ್ಲ. 
ಮಾಡಬಾರದ ಕೆಲಸವನ್ನು ಮಾಡಿದನಲ್ಲ ಎಂಬ ಪಶ್ಚಾತ್ತಾಪವಿಲ್ಲ. ಇಂಥವನ 
ವಂಶದಲ್ಲಿ ತಾನು ಹುಟ್ಟಿದೆನಲ್ಲ ಎಂಬ ದುಮ್ಮಾನವಿಲ್ಲ. ಪ್ರಕೃತಸಂ ರ್ಭದಲ್ಲಿಯೂ 


4. "ಪಂಪಭಾರತ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟನೆ, ಉಪೋದ್ಧಾತ, ಪುಟ ಭ॥i 


12 ಲೋಚನೆ 


ಅಧ್ವರದ ಮೂಲಕ ಅವನ ಯಶಸ್ಸು ದಿಗಂತಗಳನ್ನು ವ್ಯಾಪಿಸಿತು, ತ್ರಿಲೋಕ 
ಪ್ರಚುರವಾಯಿತು ಎಂದು ಸೂಚಿಸಿ ಅದೇ ಉಸಿರಿನಲ್ಲಿ ಕರಿದು ಮಾಡಿದಂ ನಿಜ 
ಯಶಮಂ' ಎಂದನೇಕೆ ? 


ಯಶಸ್ಸಿಗೆ ಮಸಿ ಹಚ್ಚಬೇಕಾದರೆ ಅಧ ರಧೂಮ ಪಾಪಪೂರಿತವಾದುದೆ? 


ಹೌದು ಎಂದು ಅಂದಿನಿಂದ ಇಂದಿನವರೆಗೆ ಹಲವು ವಿದ್ವಾಂಸರು ನಂಬಿಕೊಂಡು 
ಬಂದಿರುವಂತಿದೆ.5 ಆದರೆ ಇದಕ್ಕೆ ಆಧಾರವೆಲ್ಲಿ? ಯಜ್ಞಮಾಡುವುದು ಪಾಪ 
ಕುರ್ಯವೇ? | 


ಯಜ್ಞವನ್ನು ವೇದಗಳಲ್ಲಿ “ಶ್ರೇಷ್ಠತಮಂ ಕರ್ಮ” ಎಂದು ಕರೆದಿದ್ದಾರೆ. 
ಅದಕ್ಕಿಂತ ಮಿಗಿಲಾದ ಕರ್ಮ ಬೇರೊಂದಿಲ್ಲ. ಮನುಷ್ಯಜೀವನದ ಎಲ್ಲ ಒಳ್ಳೆ 
ಯದೂ ಉದಾತ್ಮ್ತವಾದುದೂ ಸರ್ವತೋಮುಖ ಪ್ರಗತಿಗೆ ಸಾಧಕವಾದುದೂ 
ಅದರಲ್ಲಿ ಅಡಕವಾಗುತ್ತೆದೆ. 


“ಯಜ್‌' ಧಾತುವಿನಿಂದ ಬಂದದ್ದು ಯಜ್ಞ. “ದೇವಪೂಜಾ ಸಂಗತಿಕರಣ 
ಯಜನ ದಾನೇಷು” ಎಂದು ಅದರ ಅರ್ಥವನ್ನು ವಿವರಿಸುತ್ತಾರೆ. ದೇವಪೂಜಾ 
ಎಂದರೆ ಪರಮಾತ್ಮನ ಆರಾಧನೆ ; ಸಂಗತಿಕರಣವೆಂದರೆ ಸ್ನೇಹ ಸೌಹಾರ್ದ ಪರೋಪ 
ಕಾರ ಪರಸ್ಪರ ಸಹಕಾರ ಅನ್ಯೋನ್ಯತೆಗಳು ; ಯಜನವೆಂದರೆ ಆರೋಗ್ಯವರ್ಧನೆಗಾಗಿ 
ಶ್ರೇಯಸ್ಸಿಗಾಗಿ ಮೋಕ್ಷಪ್ರಾಪ್ತಿಗಾಗಿ ತುಪ್ಪ ಓಷಧಿ ಮೊದಲಾದ ದ್ರವ್ಯಗಳನ್ನು 
ಮಂತ್ರಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮಮಾಡುವುದು ; ದಾನವೆಂದರೆ ಜ್ಞಾನ 
ಹಾಗೂ ದ್ರವ್ಯವನ್ನು ಪಾತ್ರರಲ್ಲಿ ಹಂಚುವುದು. 


ವೈದಿಕರು ಪಂಚಮಹಾಯಜ್ಞಗಳನ್ನು ಅನುಷ್ಕಾನ ಮಾಡುತ್ತಿದ್ದರು. ಆ ಪಂಚ 
ಮಹಾಯಜ್ಞಗಳು ಬ್ರಹ್ಮಯಜ್ಞ (ಖಯಷಿಯಜ್ಞ), ಪಿತೃಯಜ್ಞ, ಭೂತಯಜ್ಞ 
ಮತ್ತು ನೃಯಜ್ಞ.  ಬ್ರಹ್ಮಯಜ್ಞವೆಂದರೆ ವೇದಗಳ ಅಧ್ಯಯೆನ ಅಧ್ಯಾಪನ 
ಜ್ಞಾನಾರ್ಜನೆ ; ಪಿತೃಯಜ್ಞವೆಂದರೆ ಪಿತೃಗಳನ್ನು ಹಿರಿಯರನ್ನು ಸತ್ಕರಿಸಿ ಸಂತೃಪ್ತಿ 
ಇಂ ಲಂ 

ಪಡಿಸುವುದು ; ದೇವಯಜ್ಞವೆಂದರೆ ಅಗ್ನಿಹೋತ್ರವೇ ಮೊದಲಾದ ಹೋಮ 


5. ಈತನ (ಮಾಧವ ಸೋಮಯಾಜಿಯೆ) ಮಹಿಮೆಯಲ್ಲಿ ಪಂಪನಿಗೆ ಗೌರವ; 
ಆದರೆ ಯಾಗಧೂಮದಿಂದ ಅವನು ಕೀರ್ತಿಗೆ ಕಪ್ಪು ಹತ್ತಿಸಿಕೊಂಡನೆಂದು ವ್ಯಸನವೂ ಆಗಿದೆ.'' 
—ತೀ.ನಂ.ಶ್ರೀ., ಪಂಪ, ಮೈ. ವಿ. ವಿ. ಪ್ರಚಾರ ಪುಸ್ತಕ ಮಾಲೆ, ಪುಟ ೨. 


"“ಮಾಧವ ಸೋಮಯಾಜಿಯ ಬಗೆಗೆ ಪಂಪನಿಗೆ ಬಹಳ ಮೆಚ್ಚಿಕೆಯುಂಟು ; ಅವನು 
ಯಾಗ ಮಾಡಿದ್ದಕ್ಕಾಗಿ ಮಾತ್ರ ವಿಷಾದ. ಎಂತಲೇ "ಎಲ್ಲ ಸರಿ, ಇದೊಂದರಲ್ಲಿ ಎಡವಿದ' ಎಂಬ 
ಧಾಟಿಯಲ್ಲಿ "ತನ್ನಧ್ವರಧೂಮದೆ ಕರಿದು ಮಾಡಿದಂ ನಿಜ ಯಶಮಂ' ಎಂಬ ಉದಾ ರ''೨_ 
ಡಾ|| ಸಿ. ಪಿ. ಕೈ, ಲೋಚನ, ಸಂಪುಟ ೩, ಸಂಚಿಕೆ ೨, ಪುಟ ೨೭. ತ 


"ಕರಿದು ಮಾಡಿದಂ ನಿಜಯಶಮಂ'-- ಹೌದೇ? 13 


ಕಾರ್ಯಗಳು ; ಭೂತಯಜ್ಞವೆಂದರೆ ಪ್ರಾಣಿಗಳಿಗೆ ಆಹಾರ ಕೊಟ್ಟು ಪ್ರೀತಿಯಿಂದ 
ಕಾಣುವುದು ; ನೃಯಜ್ಞವೆಂದರೆ ಅತಿಥಿಸತ್ಕಾರ.6 


ಯಜ್ಞ ಮೆದರೆ ಹಿಂಸಾತ್ಮಕವಾದುದೆಂಬ ಕಲ್ಪನೆ ಕೆಲವರಲ್ಲಿದೆ. ಆದರೆ ವೇದ 
ಮಂತ್ರಗಳಲ್ಲಿ ಎಲ್ಲೂ ಹಿಂಸಾತ್ಮಕವಾದ ಯಜ್ಞದ ಪ್ರಸ್ತಾಪವಿಲ್ಲ. ಅನಂತರ ಬಂದ 
ಮಹೀಧರ, ಉವ್ವಟರಂತಹ ಕಾಪಾಲಿಕರು ತಾಂತ್ರಿಕರು ಪೌರಾಣಿಕರುಗಳು ಮಂತ್ರ 
ಗಳಿಗೆ ಅಪಾರ್ಥ ಕಲ್ಪನೆ ಮಾಡಿ ಪ್ರಚುರಪಡಿಸಿದ ಕಾರಣದಿಂದ ಪ್ರಾಣಿವಧಪೂರ್ವಕ 
ವಾದ ಯಜ್ಞಗಳೂ ಇತಿಹಾಸದಲ್ಲಿ ನಡೆದದ್ದುಂಟು. ಆದರವು ವೇದಸಮ್ಮತವಲ್ಲ. 
ವೇದವಿರುದ್ಧ ವಾದವು. ಅಂತಹ ಆಚರಣೆಗಳು ಸಮಾಜದಲ್ಲಿ ಕಾಣಿಸಿಕೊಂಡದ್ದ 
ರಿಂದಲೇ ಬುದ್ಧ ಮಹಾವೀರರು ಪ್ರತಿಭಟಿಸಿ ನಿಂತುದು. 


ಪ್ರಾಣಿಗಳನ್ನು ಹಿಂಸಿಸುವುದು, ಕೊಲ್ಲುವುದು. ಅವುಗಳ ರಕ್ತ ಚೆಲ್ಲುವುದು. 
ಆರ್ತನಾದ ಕೇಳುವುದು ರಾಕ್ಷಸಕೃತ್ಯವಾದೀತಲ್ಲದೆ ಅದೆಂದಾದರೂ ಉದಾತ್ತಕರ್ಮ 
ವೆನಿಸೀತೇ? “ಶ್ರೇಷ್ಠತಮಂ ಕರ್ಮ” ಎಂತಾದೀತು ? ವೇದೋಕ್ತ ವಾಕ್ಯಗಳನ್ನು 
ನೋಡಿ : 

""ಪ್ರಿಯಃ ಪಶೂನಾಂ ಭೂಯಾಸಂ'' [ಅಥರ್ವ, 17-1-4] 

ಎಲ್ಲ ಪ್ರಾಣಿಗಳಿಗೂ ನಾನು ಪ್ರಿಯನೆನಿಸುವಂತಾಗಲಿ. 


"“ಮಿತ್ರಸ್ಕಾಹಂ ಚುಕ್ಷುಷಾ ಸರ್ವಾಣಿ ಭೂತಾನಿ ಸಮಾಕ್ಷೇ'' [ಯಜು. 36-118] 
ಎಲ್ಲ ಪ್ರಾಣಿಗಳನ್ನೂ ನಾನು ಸ್ನೇಹದೃಷ್ಟಿಯಿಂದ ನೋಡುವಂತಾಗಲಿ. 
""ಯಸ್ಮಿನ್‌ ಸರ್ವಾಣಿ ಭೂತಾನಿ ಆತ್ಮ್ಮೈವಾಭೂದ್ವಿ ಜಾನತಃ 
ತತ್ರ ಕೋ ಮೋಹಃ ಕಃ ಶೋಕ ಏಕತ್ವಮನುಪಶ್ಶತಃ'' [ಯಜು. 40-7] 
ಯಾವ ಒಂದು ಸ್ಥಿತಿಯಲ್ಲಿ ಎಲ್ಲ ಪ್ರಾಣಿಗಳೂ ತನ್ನಂತೆಯೇ -ಎಂಬ ಅರಿವು 
ಮೂಡುತ್ತದೆಯೋ ಅಂತಹವನಿಗೆ ಮೋಹವೆಲ್ಲಿ ಬಂತು ಶೋಕವೆಲ್ಲಿ ಬಂತು? . 
ಇದು ವೇದಗಳ ಸಂದೇಶ. | | 


ಅಶ್ವಮೇಧ ಅಜಮೇಧ ಗೋಮೇಧಾದಿಗಳಿಗಿದ್ದ ಉದಾತ್ತವಾದ ಅರ್ಥವನ್ನು 
ವಿರೂಪಗೊಳಿಸಿ ಮಹೀಧರಾದಿ ವ್ಯಾಖ್ಯಾನಕಾರರು ಕಾಲಾಂತರದಲ್ಲಿ ಕುದುರೆಯನ್ನೂ 


6. ಯಷಿಯಜ್ಞಂ ದೇವಯಜ್ಞಂ ಭೂತಯಜ್ಞಂ ಚ ಸರ್ವದಾ 
ನೃಯಜ್ಞಂ ಪಿತೃಯಜ್ಞಂ ಚ ಯಥಾಶಕ್ತಿ ನ ಹಾಪಯೇತ್‌ (ಮನು, ೪-೨೧] 
ಅಧ್ಯಾಪನಂ ಬ್ರ ಹ್ಮೈಯಜ್ಞ ಪಿತೃಯಜ್ಞ ಶ್ರ ಡೆ ತರ್ಪಣಮ್‌ 
ಹೋಮೋ ದೈವೋ ಬಲಿರ್ಭಾತೋ ನೈಯಜ್ಞೊ €$ತಿಥಿಫೂಜನಮ್‌ 
[ಮನು. ೩-೭೦] 


14 ಲೋಚನ 


ಆಡನ್ನೂ ಗೋವನ್ನೂ ಕೊಲ್ಲುವ ಯಜ್ಞವನ್ನಾಗಿ ಮಾಡಿದರು.? ಆ ಯಜ್ಞಗಳನ್ನು 
ಕ್ಷತ್ರಿಯರು ಮಾಡಿದ ನಿದರ್ಶನಗಳಿವೆಯೇ ಹೊರತು ವಿಪ ಶರು ಮಾಡಿದುದಿಲ್ಲ. 
ವಿಪ್ರರಲ್ಲಿ ಆಚರಣೆಯಲ್ಲಿದ್ದ ಯಜ್ಞಗಳು ಇವು: ಔಪಾಸನಹೋಮ ವೈಶ್ವ 
ದೇವ ಇತ್ಯಾದಿ ಏಳು ಪಾತಯಜ್ಞ ಗಳು, ಅಗಿ ಹೋತ್ರ ದರ್ಶಪೂರ್ಣಮಾಸ ಇತ್ಯಾದಿ 
ಏಳು ಹವಿರ್ಯಜ್ಞ ಗಳು, ಅಗ್ನಿಷೆ ಷ್ಟೋಮ ಅತ್ಯಗ್ನಿ ಷ್ಟೊ ಮ ಇತ್ಯಾದಿ ಸ್ರತ 
ಸೋಮಯಜ್ಞ ಗಳು. ಈ ಇಪ್ಪತ್ತೊಂದು ಯಜ್ಞಗಳಲ್ಲಿ ಬಳಸುತ್ತಿದ್ದ ದ್ರವ್ಯಗಳು 
ಇವು- 
ತೈಲಂ ದಧಿ ಪಯಃ ಸೋಮೋ ಯವಾಗೂರೋದನಂ ಘೃ ತ 
ತಂಡುಲಾಃ ಫಲಮಾಪಶ್ಚ ದಶ ದ್ರವ್ಯಾಣ್ಯಕಾಮತಃ (ಗೌತ ಮ ಧರ್ಮಸೂತ್ರ] 
ಎಣ್ಣೆ, ಮೊಸರು, ಹಾಲು, ಸೋಮಲತೆ, ಗಂಜಿ, ಅನ್ನ, ತುಪ್ಪ, ಅಕ್ಕಿ, 
ಣ 
ಹಣ್ಣು ಮತ್ತು ನೀರು--ಈ ಹತ್ತು. 


7. ಶತಪಥಬ್ರಾ ಹ್ಮಣದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಆಶ್ವಮೇಧವನ್ನು ಕುರಿತು 
ಕೊಡುವ ವ್ಯಾಖ್ಯಾನವಿದು: ಅಶ್ವೊ ವೆ ಕಾಷ್ಟ, ರಾಷ್ಟ್ರ ೦ ವಾ ಅಶ್ವಮೇಧಃ, ರಾಷ್ಟ ಪಾಲನ 
ಮೇವ ಕ್ಷತ್ರಿಯಾಣಾಂ ಅಶ್ವ ಮೇಧಾಖ್ಯೊ ಸ್ತ ಯ ಜ್ಞೊ € ಭವತಿ” [ಶ. ಬಸ Ks ಅಧ್ಯಾಯ | 
ಬ್ರಾ. 6, ಕ. 3]. "ಅಶ್ವ ವೆಂದರೆ. ರಾಜ್ಯ. "ರಾಷ್ಟ ಪರಿಪಾಲನೆಯೇ ಅಶ್ವಮೇಧವೆಂದು 
ಕ್ಷತ್ರಿಯರು ಮಾಡುತ್ತಿದ್ದ ಯಜ ಜ್ಜ. ಆದ್ದರಿಂದ ಅಶ್ವವ ವನ ಕೊಂದು ಅದರ ಅಂಗಗಳನ್ನು 


ಹೋಮಕುಂಡದಲ್ಲಿ ಹಾಕುವುದಲ್ಲ. 


ಅಜಮೇಧವೆಂದರೆ ಬೀಜಗಳಿಂದ ಮಾಡುವ ಭೈಷಜ್ಯ ಯಜ್ಞ .-. ಅಜವೆಂದರೆ ಬೀಜ 
ವಿಶೇಷ, ಏಳು ವರ್ಷ ಹಿಂದಿನ ಬತ್ತ. 


""ಅಜ ಸಂಜ್ಞಾನಿ ಬೀಜಾನಿ ಛಾಗಾ ನೋ ಹನ್ನುಮರ್ಹಥ 
ಷ ಧರ್ಮಃ ಸತಾಂ ದೇವಾಃ ಯತ್ರ ವಧ್ಯೇತ ವೈ ಪಶುಃ 
[ಮ.ಭಾ., ಶಾಂತಿ., ಅಧ್ಯಾ. ೩೩೭] 

ಅಜ ಎಂಬುದು ಬೀಜಗಳು. ಆಡನ್ನು ಬಲಿಕೊಡುವುದು ಸಲ್ಲದು. ಪಶುವಧೆ ಮಾಡು 
ವುದು ಎಂದಿಗೂ ಸತ್ಪುರುಷರ ಧರ್ಪುವೆನಿಸದು. 

ಇದೇ ವಿಷಯವನ್ನು ಕುರಿತು ವಿಷ್ಣುಶರ್ಮ ತನ್ನ ಪಂಚತಂತ್ರದಲ್ಲಿ ಹೀಗೆ ಹೇಳುತ್ತಾನೆ ; 
"ಯೇ ತೇಂಪಿ ಯಾಜ್ಞಿಕಾಃ ಯಜ್ಞ ಕರ್ಮಣಿ ಪಶೂನ್‌ ವ್ಯಾಪಾದಯನ್ತಿ ಶೇ ಮೂರ್ಪಾಃ, 
ಪರಮಾರ್ಥಂ ಶ್ರುತೇಃ ನ ಜಾನನ್ತಿ. “ತತ್ರ ಕಿಲ್ಲೆ ತದುಕ್ತಂ ಅಜ್ಞೆರ್ಯಜ್ಞೆ "ಹು ಯಷ್ಟವ್ಯಮಿತಿ. 
ಅಜಾಸ್ತಾವದಿ _ ೀಹಯಃ ಸಾಪ್ತವಾರ್ಷಿಕಾಃ ನ "ಪುನಃ ಪಶುವಿಶೇಷಃ.'' ಯಾವ ಹೊಫಿ' ಕರು 
ಯಜ್ಞ ದಲ್ಲಿ ಪಶುಗಳನ್ನು ಕೊಲ್ಲುತ್ತಾರೋ ಅವರು ಮೂರ್ಪರು. ಅವರು ವೇದದ ಪರಮಾರ್ಥ 
ವನ್ನು” ಕಾಣರು. ಅಜಗಳ ಮೂಲಕ" ಯಜ್ಞ ಮಾಡಬೇಕೆಂದು ಅದರಲ್ಲಿ ಹೇಳಿದೆಯಷ್ಟೆ ? 
ಅಜಾಃ ಎಂದರೆ ಏಳು ವರ್ಷದ ಬತ್ತವೇ ಹೊರತು ಪಶುವಿಶೇಷವಲ್ಲ. 


ಅಂತೆಯೇ ಗೋಮೇಧವೆಂದರೆ ಗೋಸಂವರ್ಧನೆ ಅಥವಾ ಇಂದ್ರಿಯನಿಗ್ರಹ ಅಥವಾ 
ಭೂಮಿಯನ್ನು ಕೃಷಿ ಮಾಡುವುದು ಎಂಬ ಅರ್ಥವಾದೀತೇ ಹೊರತು ಗೋವೆ ಮಾಡುವುದಲ್ಲ. 


"ಕರಿದು ಮಾಡಿದಂ ನಿಜಯಶಮಂ'-_- ಹೌದೇ? pe 


ಘೃತ ಕ್ಷೀರ ದಧಿ ನಾಳಿಕೇರತೋಯಾಮ್ರರಸ ಗಂಧೋದೆಕಾದಿಗಳಕಿದೆ 
ಮಾಡುವ ಸವನಮುಂ:.." ಎಂದು ' ಪಂಪನೂ ಆದಿಪುರಾಣದಲ್ಲಿ ಸೂಚಿಸಿದ್ದಾನೆ 
[೧೫-೧೫ರ ನಂತರದ ಗದ್ಯ]: ; 


ವೈದಿಕಧರ್ಮವನ್ನು ಚಾಚೂ ತಪ್ಪದೆ ಸಾಂಪ್ರದಾಯಿಕವಾಗಿ ಆನುವಂಶಿಕ 
ವಾಗಿ ಅನುಷ್ಮಾನಮಾಡಿಕೊಂಡು ಬಂದಂತಹ ಮನೆತನಗಳು ಅಂದಿನಿಂದ ಇಂದಿನ 
ವರೆಗೂ ನಡೆದುಬಂದಿವೆ. ಧಾರ್ಮಿಕ ಕರ್ಮಗಳನ್ನಾಚರಿಸುವ ಸಂದರ್ಭದಲ್ಲಿ 
ವೈದಿಕರು ಇುದಿಗೂ ಉಚ್ಚರಿಸುವ ಪ್ರವರ ಗೋತ್ರಾದಿಗಳು ಆ ಅನೂಚಾನತೆ 
ಯನ್ನು ತೋರಿಸುತ್ತದೆ. 


ಪಂಪ ಹೇಳುತ್ತಿರುವುದು ಸಾವಿರಾರು ವರ್ಷಗಳ ಹಿಂದಿನ ಮಾತು: ಅಕಲಂಷಿತ 
ವಾದ ವೈದಿಕಧರ್ಮವನ್ನು ಅನುಷ್ಕಾನಮಾಡುತ್ತಿದ್ದವರು. ಬಹು ಸಂಖ್ಯೆಯಲ್ಲಿದ್ದ 
ಕಾಲವದು. ವಿದ್ಯಾಪಾರಂಗತರಾದ ಅವರು ರಾಜಾಶ್ರಯವನ್ನರಸಿಕೊಂಡು ಹೊರ 
ಹೋಗುತ್ತಿದ್ದುದು ವಾಡಿಕೆ. ಹಳೆಯ ಮೈಸೂರು ಸಂಸ್ಥಾನದಲ್ಲಿ ರಾಜಾಶ್ರಯ 
ವನ್ನು ಬಯಸಿ ಆಂಧ್ರದಿಂದ ಬಂದು ಅಗ್ರಹಾರಗಳಲ್ಲಿ ನೆಲ ಭ್‌ ಕುಟುಂಬಗಳೆಷ್ಟೋ! 
ಅವರ ತಲೆಮಾರಿನ ಜನ ಇವತ್ತಿಗೂ ಅಲ್ಲಲ್ಲಿ ಇದ್ದಾರೆ. 


ಅಗ್ರಹಾರಗಳಲ್ಲಿ ಯಜ್ಞಗಳು ನಡೆಯುತ್ತಿದ್ದ ಕಾಲದಲ್ಲಿ ವೇದಮಂತ್ರಗಳ 
ನಿನಾದ ಕೇಳಿಬರುತ್ತಿತ್ತೇ ಹೊರತು ಕೊಲೆಗೀಡಾದ ಪ್ರಾಣಿಗಳ ಆರ್ತನಾದವಲ್ಲ. 
ಹವಿರ್ಧೂಮದ ಪರಿಮಳ ದಶದಿಕ್ಕುಗಳಿಗೂ ಹರಡುತ್ತಿತ್ತೇ ಹೊರತು ಸುಟ್ಟ 
ಮಾಂಸದ ದುರ್ಗಂಧವಲ್ಲ. ಪಂಪನೇ ಮಾಡಿರುವ ag ಅಗ್ರಹಾರದ 
ವರ್ಣನೆ ನೋಡಿ : 
"ದೆಸೆ ಮಖಧೂಮದಿಂ ದ್ವಿಜರ ಹೋಮದಿನೊಳ್ಗೆ ಟ್‌ ಹಂಸಕೋಕಸಾ 
ರಸ ಕಳನಾದದಿಂದೊಳಗೆ "ವೇದನಿನಾದದಿನೆತ್ತ ಮೆಯ್ದೆ ಶೋ- 
ಭಿಸೆ ಸುರಮಥ್ಮಮಾನಕ್ಷುಭಿತಾ ರ್ಣದ[ದ?]ಫೋಷದತೆ ಘೂ- 
ರ್ಣಿಸುತಿರಲೀ ನಿಸ ಧರ್ಮದ ಧರ್ಮವುರಂ ಮನೋಹರಂ.''' 
[ಏ.ಎ. ೧೪೨೫೭] 
ಪೂರ್ವೋಕ್ತ ವೈದಿಕ ಯಜ್ಞಗಳಲ್ಲಿ ಸೋಮಯಜ್ಞಗಳನ್ನು ಮಾಡುವವರನ್ನು 
ಸೋಮಯಾಜಿ ಎಂದು ಕರೆಯುತ್ತಾರೆ. ಪಂಪನ ಪೂರ್ವಜ ಮಾಧವ, ಸೋಮ- 
ಯಜ ಶ್ಲ ಗಳನ್ನು ಮಾಡುತ್ತಿ ದ್ರನಾದುದರಿಂದ ಮಾಧವ ಸೆನಮೆಯಾಜಿಯಾದ. 


ಆದರೆ ದಿಗ್ವ ನಿತೆಯ ಮಾಟದ ಕುರುಳಾದದ್ದು, Si 
ಕಂಠಾಭ ನರಣವಾದದ್ದು ಮಾಧವ ಸೋಮಯಾಜಿ ಮಾಡಿದ ಅಧ್ವ ಕದ ಧೂಮವಲ್ಲವೆ 

ಸ್ಯ ಧ್ವರವೆಂದರೇನು. ) “ಧ್ವ ರ ಹಿಂಸಾಯಾಂ”--ಧ್ವ ರ ಧಾತುವಿಗೆ ರಗ ಎಡ 

ಧ್ವರತಿ ವಧಕರ್ಮ” (ನಿಘಂಟು ೨-೯) ವಧೆ ಮಾಡುವುದು. “ತತ್‌ಪ್ರತಿಷೇಧೋ8- 

ಧ್ವ ಕ” —ವಧೆ ಮಾಡುವುದನ್ನು ಪ್ರತಿಷೆ ಷೇಧಿಸುವುದು ಯಾವುದೋ ಅದು ಅಧ್ವರ. 


16 ಲೋಚನೆ 


ಆದುದರಿಂದ ಯಾವ ಯಂಜ್ಞ ಪ್ರಾಣಿಬಲಿಯಿಂದ ಕೂಡಿಲ್ಲವೋ, ಹಿಂಸಾರಹಿತ 
ವಾದುದೋ ಅದು ಅಧ್ವರ. ಹಾಗಾಗಿ ಅಹಿಂಸಾತ್ಮಕವಾದ ಅಧ್ವರಧೂಮ ಶುದ್ಧಿ 
ಕಾಠಕವೂ ಪವಿತ್ರಾತ್ಮಕವೂ ಶ್ರೇಯಸ್ಕರವೂ ಆದುದೇ ಹೊರತು ಅಯೆಶಸ್ಕರ 
ವಾದುದಲ್ಲ. ಅಧ್ವರಗಳನ್ನು ಮಾಡಿದುದರಿಂದ ಅವನ ಕೀರ್ತಿ ಮತ್ತಷ್ಟು ಅಧಿಕ 
ವಾಯಿತು, ದಿಗಂತವ್ಯಾಪಿಯಾಯಿತು, ತ್ರಿಲೋಕಗಳನ್ನು ಸುತ್ತುವರಿಯಿತು ಎಂಬು 
ದನ್ನು ಸೂಚಿಸಲು ಅಧ್ಯ ರಧೂಮ ದಿಗಂಗನೆಯ ಮಾಟದ ಕುರುಳಾಯಿತೆಂದೂ 
ತ್ರಿಭುವನಕಾಂತೆಯ. ಕಂಠಾಭರಣವಾಯಿತೆಂದೂ ರೂಪಣಮಾಡಿದಾನೆ ಪಂಪ. 


ಪ್ರಕೃತಪ್ರಸಂಗದಲ್ಲಿ ಪಂಪ ಬಾಣನಿಂದ ಪ್ರೇರಿತನಾಗಿಯೇ ಈ ವರ್ಣನೆ 
ಯನ್ನು ಮಾಡಿರುವಂತೆ ಕಾಣುತ್ತದೆ. ಕಾದಂಬರಿಯ ಪ್ರಸ್ತಾವನೆಯಲ್ಲಿ ಬಾಣ 
ತನ್ನ ತಂದೆ ಚಿತ್ರಭಾನುವಿನ ಪ್ರಶಂಸೆ ಮಾಡುತ್ತಾ “ಯಾರ ಅಧ್ವರದ ಧೂಮ 
ಸಂಚಯ ದಿಗ್ವನಿತೆಯರ ಲಲಾಟದ ಮುಂಂಗುರುಳಾಯಿತೋ ತ್ರಯೀವಧುವಿನ 
ಕಿವಿಯಲ್ಲಿ ತಮಾಲಪಲ್ಲವವಾಯಿತೋ ಆ ಧೂಮಸಂಚಯ, ಸ್ವಯಂ ಕಪ್ಪಗಿದ್ದರೂ, 
ಮೊದಲೇ ಬೆಳ್ಳಗಿದ್ದ ಚಿತ್ರಭಾನುವಿನ ಕೀರ್ತಿಯನ್ನು ಮತ್ತಷ್ಟು ಬೆಳ್ಳಗಾಗಿಸಿತು” 
ಎನ್ನುತ್ತಾನೆ.8 ಅಲ್ಲಿಯೂ ಅಧ್ವರಧೂಮ ಇಲ್ಲಿಯೂ ಅಧ್ವರಧೂಮ. ಅಲ್ಲಿ 
ದಿಗ್ವನಿತೆಗಳೆ ಲಲಾಟದ ಕುರುಳಾಗಿದ್ದರೆ ಇಲ್ಲಿ ದಿಗ್ವನಿತೆಯ ಕೇಶರಾಶಿ. ಅಲ್ಲಿ ತ್ರಯೀ 
ವಧುವಿನ ಕರ್ಣತಮಾಲಪಲ್ಲವವಾಗಿದ್ದರೆ ಇಲ್ಲಿ ತ್ರೈಭುವನಕಾಂತೆಯ ಕಂಠಾಭರಣ. 
ಈ ಕಿಂಚಿನ್ಮಾತ್ರ ವ್ಯತ್ಯಾಸವನ್ನು ಬಿಟ್ಟರೆ. ವಸ್ತು ಉದ್ದೇಶ ಆನುಪೂರ್ವಿಗಳೆಲ್ಲವೂ 
ಎರಡರಲ್ಲೂ ಒಂದೇ ಆಗಿರುವುದರಿಂದ ಚಿತ್ರಭಾನುವಿನ ಕೀರ್ತಿಯನ್ನು ಶುಕ್ಲತರ 
ವಾಗಿಸಿರುವಂತೆ ಪ್ರಶಸ್ತವಾದ ಅಧ್ವರಧೂಮ ಮಾಧವಸೋಮಯಾಜಿಯ ಕೀರ್ತಿ 
ಯನ್ನು ಮತ್ತಷ್ಟು ಬಿಳುಪೇರಿಸಿರಬೇಕು ಎನಿಸುತ್ತದೆ. 


“ವಿಪ್ರರು ಮಾಡುತ್ತಿದ್ದ ಯಜ್ಞಯಾಗಾದಿಗಳು ಹಿಂಸಾತ್ಮಕವಾಗಿರುತ್ತಿದ್ದುದ 
ರಿಂದ ವಿಪ್ರಧರ್ಮದಲ್ಲಿ ಜಿಹಾಸೆ ಹುಟ್ಟಿ ಪಂಪನ ತಂದೆ ಜೈನಧರ್ಮವನ್ನು ಸ್ವೀಕರಿ 
ಸಿದನೆಂ"ಬ ಭಾವನೆ ಕೆಲವರಲ್ಲೂಂಂಟು. ಆದರೆ ಅದಕ್ಕೆ ಕಾವ್ಯದಲ್ಲಿ ಎಲ್ಲಿಯೂ 
ಆಧಾರವಿಲ್ಲ. ಪಂಪನ ಕಾಲದಲ್ಲಿ ಜೈನ ಜೈನೇತರ ಎಂಬ ವೈಷಮ್ಯವಿರಲಿಲ್ಲ. 
ಜೈನಧರ್ಮವು ಶ್ರೇಷ್ಠವೆಂಬ ಪ್ರಶಂಸೆಯಿದೆಯಾದರೂ ವಿಪ್ರಧರ್ಮ ಕನಿಷ್ಠವೆಂಬ 
ತಿರಸ್ಕಾರಭಾವನೆ ಎಲ್ಲೂ ಇಲ್ಲ. . ಜೈನಧರ್ಮ ಒಂದು ರೀತಿಯಿಂದ ಶ್ರೇಷ್ಠವಾದರೆ 


8. ದಿಶಾಮಲೀಕಾಲಕಭಂಗತಾಂ ಗತಃ 
ತ್ರಯೀವಧೂಕರ್ಣತಮಾಲಪಲ್ಲವಃ 
ಚಕಾರ ಯಸ್ಕಾಧ್ಗ _ರಧೂಮಸಂಚಯೋ 
ಮಲೀಮಸಃ ಶುಕ್ಲ ತರಂ ನಿಜಂ ಯಶಃ 


3] "ಕರಿದು ಮಾಡಿದಯನಿಜ ಯಶಮಂ'-- ಹೌದೇ? 17 


ಎಪುಧರ್ಮ ಮತ್ತೊಂದು ರೀತಿಯಿಂದ ' ಶ್ರೇಷ್ಮವೆನಿಸಿತ್ತು. : ಪಂಪನ ಮಾತು 
"ಗಳಿಂದಲೇ ಇದು ವೇದ್ಯವಾಗುತ್ತದೆ. 


ಜೈನಧರ್ಮ ಅಹಿಂಸಾಪ್ರಧಾನವಾದದ್ದು, ನಿಜ. ಆದರೆ ಅಹಿಂಸೆ ಜೈನ 
ಧರ್ಮಕ್ಕೆ ಮಾತ್ರ ಮಿಾಾಸಲಾದುದಲ್ಲ. ವಿಶ್ವದ ಎಲ್ಲ ಶ್ರೇಷ್ಠಧರ್ವಾಗಳ 
ಅಡಿಪಾಯವೂ ಅಹಿಂಸೆಯೇ. -ವಿಪ್ರಧರ್ಮದಲ್ಲೂ ಅಗ್ರಗಣ್ಯವಾಗಿ ' ಬರುವ 
ಅನುಷ್ಕೇಯ ತತ್ತ್ವ ಅಹಿಂಸೆ. ' ಅಹಿಂಸೆಯ ನಂತರವೇ ಸತ್ಯ ಅಸ್ತೇಯ ಅಪರಿಗ್ರಹ 
ಶೌಚ ಇಂದ್ರಿಯನಿಗ್ರಹ ಇತ್ಯಾದಿ ತತ್ತ್ವಗಳು ಬರುವುದು? -ವೈಡಿಕಥರ್ಮದಲ್ಲಿ 
ಅನುಷ್ಠಿತವಾಗುವ ಈ ಅಹಿಂಸಾ ಸತ್ಯ. ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹಗಳನ್ನೇ 
ಜೈನಧರ್ಮದಲ್ಲಿಯೂ “ಹೇಳಿರುವುದು. “ಇದಲ್ಲದೆ ಕರ್ಮಸಿದ್ಧಾಂತ “ಮತ್ತು 
ಪುನರ್ಜನ್ಮಸಿದ್ಧಾಂತಗಳಲ್ಲಿಯೂ "ಜೈನಧರ್ಮಕ್ಕೂ -ವಿಪ್ರಧರ್ಮಕ್ಕೂ 'ಸಪಠಾನತೆ. 
ಆದ್ರರಿಂದಲೇ` ಪಂಪ “ಜಾತಿಯೊಳೆಲ್ಲಮಂತ್ತಮದ'ಜಾತಿಯ ವಿಪ್ರಕುಲಂಗೆ, ನಂಬಲೇ 
ಮಾತೋ, ಜಿನೇಂದ್ರ ಧರ್ಮಮೆ ವಲಂ `ದೊರೆ`ಧರ್ಮದೊಳ್‌” ಷ್ಟ ವಟ 
ಇಲ್ಲಿ ದೊರೆ (ಸಮಾನ) ಎಂಬ ಮಾತು`ಗಮನಾರ್ಹ. 


ಜೈನಧರ್ಮ ಸ್ಥಿ ಕಾರದಿಂದ ಬ್ರಾಹ್ಮಣ್ಯ ಕೈ ಯಾವ ಬಾಧೆಯೂ 'ಉಂಟಾಗ 
ಲಿಲ್ಲ. ಬ್ರಾಹ್ಮಣ್ಯದೊಡನೆ ಜೈನಧರ್ಮ ಸೀರಿದುದು ಹಾಲಿಗೆ ಜೇನು ಸೇರಿದಂತಾ 
ಯಿತು. ಒಂದಕ್ಕೊಂದು 'ಪೂರಕವಾಯಿತೇ ಹೊರತು ಮಾರಕವಾಗಲಿಲ್ಲ. 
ಆದ್ದರಿಂದಲೇ ತನ್ನ ತಂದೆ ಭೀಮಪಯ್ಯ “ತಜ್ಜಾತಿಯನಂತ್ತರೋತ್ತರಮೆ ಮಾಡಿ 
ನೆಗಟ ದನಿಂತಿರೆ ಆತ್ಮವಿಖ್ಯಾತಿಯನ್‌” [ವಿ.ವಿ. ೧೪-೪೮] ಎಂದು ಪಂಪ ಮೆಚ್ಚಿಕೆ 


ಜ 


ಪಂಪನಿಗೂ ತನ್ನನ್ನು ಸ್ನ 


ವಿಪ್ರನೆಂದು ಕರೆದುಕೊಳ್ಳುವುದಕ್ಕೆ ಹೆಮ್ಮೆ.10 


9. ""ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯನಿಗ್ರಹಃ'' (ಮನು. 10-63) 
""ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಃ ಶಾಂತಿರಪೈಶುನಂ....'' (ಭ.ಗೀ. 16-2) 
""ಅಹಿಂಸಾ ಸತ್ಯಮಸ್ಸೈನಂ ಸವನೇಕ್ಷೂದಕೋಪಸ್ಟರ್ಶನಂ'' 

(ಬೋಧಾಯನ ಧರ್ಮಸೂತ್ರ 3-10-14) 
"ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯಾಪರಿಗ್ರಹಾ ಯಮಾಃ '' 
(ಪಾತಂಜಲಯೋಗಸೂತ್ರ) 
""ಅಹಿಂಸಾ ಸತ್ಯಮಸ್ತೇಯಮಸಂಗೋ ಹ್ರೀರಸಂಚೆಯಃ....'', (ಮಹಾಭಾಗವತ) 
"«ಅಹಿಂಸಾ ಪರಮೋ ಧರ್ಮಃ....'' (ಮಹಾಭಾ. ವನ. 207-24) 
""ಅಹಿಂಸಾ ಪರಮೋ. ಧರ್ಮೊೋ ಹಿಂಸಾ ಚಾಧರ್ಮಲಕ್ಷಣಾ 
(ಮಹಾಭಾ. ಆಶ್ವ. 43-21) 


10. ಈಗ್ಗೆ ಕೇವಲ ೫೦ ವರ್ಷಗಳ ಹಿಂದಿನವರೆಗೆ -ಕರ್ನಾಟಕದಲ್ಲಿ ತಮ್ಮನ್ನು ಬ್ರಾಹ್ಮಣ 
ರೆಂದು 'ಕರೆದುಕೊಳ್ಳುವುದಕ್ಕೆ 'ಅನ್ಕಪಂಗಡದವರಿಗೆ`ತುಂಬ :ಉತ್ಸಾಹೆವಿತ್ತು. .ನಂಜನಗೂಡು 


18 ಲೋಚನ 


“ಪಂಪಂ ಧಾತ್ರೀವಳಯನಿಳಿಂಪಂ” | ಅವನು "ಭೂಸುರ', ವತ್ಸಗೋತ್ರೋದ್ಭವ. 
ಜೈನಬ್ರಾಹ್ಮಣ. ಜೈನಧರ್ಮದ ಶ್ರೇಷ್ಠತೆ ಬ್ರಾಹ್ಮಣ್ಯದ ಶ್ರೇಷ್ಠತೆ ಎರಡೂ 
ಅವನಲ್ಲಿ ಮೈಗೂಡಿಬಂದುವು. ಆ ಕಾರಣದಿಂದಲೇ ಅವನಿಗೆ ಅರಿಕೇಸರಿ ಅಗ್ರಹಾರ 
ವನ್ನು ದಾನಮಾಡಿದುದೆಂದು ತೋರುತ್ತದೆ. 


ಮಾಧವ ಸೋಮಯಾಜಿಯಲ್ಲಿ ಬೆರಳಿಟ್ಟು ತೋರಿಸುವಂತಹ ಯಾವ 
ದೋಷವೂ ಇರಲಿಲ್ಲ. ಬ್ರಾಹ್ಮಣ್ಯಕಾರಣದಿಂದ ತಿರಸ್ಕಾರಭಾವನೆಯಾಗಲಿ, ತಾನು 
ಜೈನನಾದುದರಿಂದ ಪೂರ್ವಜನಿಗಿಂತ ತಾನು ಮೇಲೆಂಬ "ಅಹಂ' ಆಗಲಿ ಪಂಪನಿಗೆ 
ಇದ್ದಂತಿಲ್ಲ. ಪೂರ್ವಜನಲ್ಲಿರುವ ದೋಷವಲ್ಲದ ದೋಷವನ್ನು : ಸೂಚಿಸಬೇಕೆಂಬ 
ಉದ್ದೇಶವೂ ಅವನಿಗೆ ಇದ್ದಂತಿಲ್ಲ. ಹಾಗಾಗಿ “ಕರಿದು ಮಾಡಿದಂ ನಿಜ ಯಶಮಂ” 
ಎನ್ನಲು ಯಾವ ಅಂತಸ್ಸಂಭಾವ್ಯತೆಯೂ ಗೋಚರಿಸದು, ಆದ್ದರಿಂದ "ಕರಿದು? 
ಎಂಬ ಶಬ್ದ ಪ್ರತಿನಿಧಾನವಾಗಿರಬಹುದೇನೊ? ಮೂಲತಃ ಅಲ್ಲಿ ಅನ್ಯ ಶಬ್ದವಿದ್ದಿರ 
ಬಹುದು. ಅದು ಪ್ರಾ ಡಿ.ಎಲ್‌.ಎನ್‌. ಅವರು ಹೇಳುವಂತೆ “ಕರಮೆ” ಆಗಿರ 
ಬಹುದು, ಅಥವಾ ಡಾ ಎಲ್‌. ಬಸವರಾಜು ಅವರು ಹೇಳುವಂತೆ “ಹಿರಿದು” 
ಆಗಿರಬಹುದು. ಹಿರಿದು ಎಂಬುದು ಪಂಪನ ಕಾಲದ ಪದವಲ್ಲವಾದುದರಿಂದ, 
“"ಲೋಚನ'ದ ಸಂಪಾದಕರು ಸೂಚಿಸಿರುವಂತೆ “ಪಿರಿದು” ಆಗಿರಬಹುದು. “ಪಿರಿದು 
ಮಾಡಿದಂ ನಿಜಯಶಮಂ” ಎಂಬುದೇ ಹೆಚ್ಚು ಸಂಭವನೀಯ 


ಚಿಂಮರಾಜನಗೆರಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಡಿವಂತ ವೀರಶೈವರಿಗಾಗಿ ಇದ್ದ 

"ವೀರಶೈವ ಬ್ರಾಹ್ಮಣರ ಕಾಫೀ ಕ್ಲ್ಲ ಬ್‌' ಎಂಬುದು ಊರುಗಳಲ್ಲಿ ಸಂತೆಗಳಲ್ಲಿ ಜಾತ್ರೆ ಗಳಲ್ಲಿ 

ಕಂಡಾಬರುತ್ತಿದ್ದ ದೃಶ್ಯ. ವಿಶ್ವ ಕರ್ಮರಿಗೆ ತಮ ಬನ್ನು ವಿಶ್ವ ಕರ್ಮ ಬ್ರಾಹ್ಮಣರೆಂದು ಇರಿದು 

ಕೊಳ್ಳು ವುದರಿಲ್ಲಿ ಹೆಮ್ಮೆ. ಮು ಇಸಾ ಮಿಲ್‌ ಮೆ ಚಿ ಸಂಸಾ ನದ ದಿವಾನರಾಗಿದ್ದಾಗ, 
ಲ ಛ 

1930ರ ಫೆಬ್ರ ವರಿ ER, ಉದ್ದಾ, ಟದ ಜೈ ನಬ್ರಾ ಹ ಬೌ ವಿದ್ಯಾರ್ಥಿ ನಿಲಯ ಮ್ಳ ಸೂರಿನ 

ರಭಾನ್ಸಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿ ಚಾಮುಂಡಿಪ ರದ ಭಾಗದಲ್ಲಿ ಗ ಸಾಕ್ಷಿಯಾಗಿದೆ. 


ಭಾರತಸಿಂಧುರಪ್ಲಿಯಲ್ಲಿಯೆ ಮನುಗಳ ಸಾಧನೆ* 


—ಪ್ರೊ॥ ಆರ್‌. ಜಿ. ಕುಲಕರ್ಣಿ 


““ಅಪ್ಪು ಜ್ಯೋತಿಃ ಪ್ರತಿಷ್ಠಿತಂ 
ಜ್ಯೋತಿಷ್ಯಾಪಃ ಪ್ರತಿಷ್ಠಿತಾ....''. --ತೈತ್ತಿರೀಯೋಪನಿಷತ್ತು-111-6. 


[ಅಪ್‌-ನೀರಿನಲ್ಲಿ ಜ್ಯೋತಿ ಪ್ರತಿಷ್ಠಿತವಾಗಿದೆ ; ಜ್ಯೋತಿಯಲ್ಲಿ ಅಪ್‌- 
ಪ್ರತಿಷ್ಠಿತವಾಗಿದೆ.] 

ಭಾರತಸಿಂಧುರಶ್ಮಿ ಮಹಾಕಾವ್ಯ ಕರ್ತ ಶ್ರೀ ವಿನಾಯಕಕ ಷ್ಣ ಗೋಕಾಕರು 
ಶ್ರೀ ಬೇಂದ್ರೆಯವರ “ಸಮರಸವೇ ಜೀವನ'ವೆಂಬ ಸೂಕ್ತಿಯನ್ನೆ ತ್ತಿಕೊಂಡು ಒಂದು 
ಬೃಹತ್‌ ಕಾದಂಬರಿಯನ್ನೇ ರಚಿಸಿ ಆಧುನಿಕ ಜಗತ್ತಿನ ವೈವಿಧ್ಯಪೂರ್ಣ ವಿಸ್ತಾರ 
ಜೀವನದಲ್ಲಿಯೂ ಮೂಲಭೂತವಾಗಿ ಸಾಮರಸ್ಯವೇ ಸ್ಪಂದಿಸುತ್ತಿರುವುದನ್ನು 
ಗುರುತಿಸಿದರು. ಈಗ `ಭಾರತ ಸಿಂಧು ರಶ್ಮಿ”ಯಂಥ ಮಹಾಕಾವ್ಯ ಸೃಷ್ಟಿಸಿ 
ಭಾರತೀಯ ಜೀವನ ಜಲರಾಶಿಯಲ್ಲಿ ಪ್ರತಿಷ್ಠೆ ಗೊಂಡ, ಪ್ರತಿಷ್ಠಿತವಾಗುತ್ತಲಿರುವ, 
ಪ್ರತಿಷ್ಠಿ ತವಾಗಲಿರುವ ಜ್ಞಾನರಶ್ಮಿಯ-ಪ್ರಜ್ಞಾರಶ್ಮಿಯ ದರ್ಶನ ನೀಡಿದ್ದಾರೆ. 


ವೈದಿಕ ಯಷಿಗಳು ಕಂಡ ಇರುವಿಕೆ ಸತ್‌--ಎಂಬುದು ಭೂಃ, ಭುವಃ, 
ಸುವಃ, ಮಹಃ, ಜನಃ, ತಪಃ, ಸತ್ಯಂ-ಎಂಬ ಏಳು ನೆಲೆಗಳಲ್ಲಿ ಎತ್ತರ-ಬಿತ್ತರ 
ಪಡೆದಿದೆ. ಈ ಏಳು ನೆಲೆಗಳಲ್ಲಿ ಪರಸ್ಪರ ವೈರುಧ್ಯವಿಲ್ಲ, ಇವು ಖಂಡಿತವಾದ- 
ಪರಸ್ಪರ ಅಸಂಬದ್ಧವಾದ ನೆಲೆಗಳಲ್ಲ; ಏಕೆಂದರೆ ಇವುಗಳಲ್ಲಿ ಚಿತ್‌ ಹಾಗೂ ಆನಂದ 
ಗಳು-ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಅನಂದಶಕ್ತಿ ಪ್ರಕಾಶಗಳು ಓತಪ್ರೋತವಾಗಿವೆ. 
ಇದೇ ಸತ್‌-ಚಿತ್‌-ಆನಂದಗಳ ಅಖಂಡ ತ್ರಿಧಾತು ; ಆತ್ಮನೆಂದು, ಬ್ರಹ್ಮನೆಂದು, 
ಪುರುಷೋತ್ತಮನೆಂದು, ಓಂಕಾರನೆಂದು-ಅಂದರೆ ಜಾಗ್ರತ್‌, ಸ್ವಪ್ನ, ಸುಷುಪ್ತಿ, 
ತುರೀಯವೆಂಬ ನಾಲ್ಕು ಅವಸ್ಥೆಗಳಲ್ಲಿ ಸದಾ ಜಾಗೃತವಾದ ಬ್ರಹ್ಮಚೈತನ್ಯವೆಂದು 
ಉಪಾಸ್ಯವಾಗಿದೆ. ಆದರೆ ಈ ಉಪಾಸ್ಯದೇವತೆಯ ಉಪಾಸನೆಗೆ ಮನಸ್ಸಿನ 
ಆಚೆಗಿನ-ವಿಜ್ಞಾ ನ-ಅಥವಾ ಮಹತ್ತಿನ ನೆಲೆಗೆ ಇಂದಿನ ಮಾನವನು ಏರಬೇಕು- 
ಅಲ್ಲಿಯೇ ನೆಲೆಗೊಳ್ಳಬೇಕು ಎಂಬುದೇ ಶ್ರೀ ಅರವಿಂದರ ದಿವ್ಯಜೀವನದ ದರ್ಶನ. 
ಇಂಥ ವಿಜ್ಞಾನವೇ ಮಾನವನ ಸಹಜ ನೆಲೆಯಾಗುವ ದರ್ಶನಕ್ಕೆ ವೆ ಓದಿಕ ವಿಶ್ವಾಮಿತ್ರ 
ಯಷಿಯ ಜೀವನವನ್ನು ಪ್ರತಿಮೆಯನ್ನಾಗಿಸಿಕೊಂಡು ಶ್ರೀ ವಿನಾಯಕರು `ಭಾರತ 


* ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಆಶ್ರಯದಲ್ಲಿ 19-12-86ರಂದು ನಡೆದ ಡಾ| ಶಂ.ಬಾ. 
ಜೋಶಿ ಗೌರವ ದತ್ತಿ ಉಪನ್ಶಾಸ. 
4 


20 ಲೋಚನ 


ಸಿಂಧು ರಶ್ಮಿ' ಕಾವ್ಯ ಸೃಷ್ಟಿಸಿದರು. ಸ್ಥಾ ಹಸಿವ ಮನುವಿನಿಂದ ಪ್ರಾರಂಭವಾಗಿ 

ವೈವಸ್ವತ ಮನ್ವಂತರದಲ್ಲಿ ಆರ್ಯಪ್ರಜ್ಞೆ_ ಎಲ್ಲ ಜೀವನ ಹಾಗೂ ಪ್ರಜ್ಞೆಗಳ ಮೂಲ 
ದಲ್ಲಿದ್ದ ಆನಂದಸ್ವರೂಫ ಸಾಕ್ಷಾತಾ ರಮಾ ಠಾಡಿಕೊಂಡು ವಿಶ್ವಾಮಿತ್ರರ ಕಾಲದಲ್ಲಿ 
ಆರ್ಯ-ದ್ರಾವಿಡ "ಸಂಸ್ಕೃತಿ ನಾಗರಿಕತೆಗಳ ಸಮನ್ವಯ ಸಿದ್ಧಿಯನ್ನು ಪಡೆದ ಕತೆ 
ಈ ಕಾವ್ಯದಲ್ಲಿ ಮೈದಾಳಿದೆ. ಜೊತೆಗೆ ಈ ಸಮನ್ವಯವು ಇಡೀ ಭೂಮಂಡಲದಲ್ಲಿ 
ವನದ "ಪರಿವತ ೯ನೆಗೆ-ದಿವ್ಯಜೀವನಕ್ಕೆ ಪೂರ್ವಭೂಮಿಕೆಯನಾಗಿ ನಿಲ್ಲುತ್ತದೆ... 
೦ಂಥದೊಂಡು ವಿಸ್ತಾರ ದರ್ಶನಸಿದ್ದಿ ಯಲ್ಲಿ ಸ್ವಾಯಂಭುವ ಹಾಗೂ 


ವೆ ೈವಸ್ವತ ತೆ ಮನುಗಳ ಸಾಧನೆಯ ಒಳನೋಟ ಪ್ರಸ್ತುತ ಉಪನ್ಯಾಸದ ವಸ್ತು. 


ಎ 


*ಏರುವನು ಮುಗಿಲೆತ್ತರಕೆ 
ನರತ್ಯಾಗದಿಂದಾದಿ ಮನು ಸಾ ಿಯಂಭುವಿನಂತೆ 
ಪಾತಾಳೆದಾಳಕಿಳಿಯು ವನು ಸಾವರ್ಣಿಗಳ 
ತೆರದಿ, ಲೋಲಾಡಿರಲು ಭೋಗದೊಳು ದೇಹ-ಮನ. 


೦ 0 ೦ 
ಇಹರೀಗ ದಂತಕತೆ ಸ್ವಾ ಯಂಜಭುವ-ವೈ ವಸ್ತ್ವ ತರು; 


ಅವರಡಿ ಸೋಂಕಿದ Sa ತೀರ್ಥ-ಕ್ಷೇತ್ರಗಳು. — ರಶ್ಮಿ, 7-300 


ವಿಶ್ವಾಮಿತ್ರನು ರಾಜ್ಯಪದವಿ ಗ್ರಹಣ ಮಾಡುವ ಕಾಲಕ್ಕೇ ಸ್ಥಾ ೫ ಯಂಭಾವ- 
ವೈವಸ್ವತ ಮನುಗಳು "ದಂತಕತೆ'ಗಳಾಗಿದ್ದರು. ವಿಶ್ವಾಮಿತ್ರರನ್ನು ಕಾಡಿದ್ದ ಆಜರ್ಯ- 
ದ್ರಾವಿಡ ಸಮನ್ವಯದ ಸಮಸ್ಯೆ ಅವರೆದುರಿಗಿರಲಿಲ್ಲ.. ಆರ್ಯಸಮಾಜ, `ರಾಜ್ಯ 
ಸ್ವರೂಪ, ಅಂತರ್ದರ್ಶನಗಳ ಕಾರಣಪುರುಷರಾಗಿ- Archetypal - ಮೂಲಮಾದರಿ 
ವ್ಯಕ್ತಿಗಳಾಗಿ ಈ ಇಬ್ಬರು 'ಮನುಗಳು ಮೂಡಿನಿಂತಿದ್ದಾರೆ. ಆದಿವಕಾನವ ಚಕ್ರವರ್ತಿ- 
ಆದಿಮಾನವ ಹಂಭತಿಗಳಾಗಿ ಸ್ವಾಯಂಭುವ- -ಶತರೂಪೆಯರು-ಭಾರತವರ್ಷದ-ಪಂಚ 
ಗೌರೀ ಕ್ಷೇತ್ರದಲ್ಲಿ ಏನನ್ನು ಸಾಧಿಸಿದನೆಂದು ನೋಡುವದು ಈ ಉಪನ್ಯಾಸದ 
ಒಂದು ಭಾಗ. ಇನ್ನೊಂದರಲ್ಲಿ-ಮನುಷ್ಯನ ಎಲ್ಲ ಸುಖದುಃಖಗಳಾಚೆಗೆ-ಆತನ 
ಸಮಸ್ತ ಜ್ಞಾನಪ್ರಭೆಗೂ ಮೂಲವಾಗಿ ಸಮಸ್ತ ವಿಶ್ವದ ಸೃಜನಕಾರಣವಾದ ಆನಂದ 


ವನ್ನು ಶೋಧಿಸಿದ ವೈವಸ್ವತ ಮನುವಿನ ಹ! 'ಎಶ್ಲೇಷಣೆ ಉಪನ್ಯಾಸದ 
ಎರಡನೆಯ ವಸ್ತು. 


ಪರಂಪರೆಯಿಂದ ಸ್ವಾಯಂಭುವ ಮನುವು ಈಶಾವಾಸ್ಯ ಉಪನಿಷನ್ಮಂತ್ರ 
ಗಳಿಗೆ ದ್ರಷ್ಟಾರನು. ಈ ಉಪನಿಷನ್ಮಂತ್ರಗಳಿಂದ ತನ್ನ ಮಗಳಾದ ಆಕೂತಿಯಂ 
ಮಗ ಯಜ್ಞನಾಮಕ ಪರಮಾತ್ಮನನ್ನು ಸ್ತುತಿಸಿದ್ದಾನೆ. ಭಾರತಸಿಂಧುರಶ್ಮಿಕಾವ್ಯ 
ದಲ್ಲಿಯೂ ಸ್ವಾಯಂಭುವನು ಯಜ್ಞಸಂಸ್ಥೆಯ ಮೂಲಪುರುಷನಾಗಿದಾನೆ. ಕಾಮ 
ಪ್ರೇಮಗಳನ್ನು ರಾತ್ರಿ ಹಗಲುಗಳು ಒಂದೇ ದಿನದ ಎರಡು ಅಂಗಗಳಾಗಿರುವಂತೆ 
ಪರಸ್ಪರ ಪೂರಕವೆಂದು ಸಾಕ್ಷಾತ್ಮರಿಸಿಕೊಂಡವನು. ಅಂತೆಯೇ ಕುಟುಂಬ ಸಂಸ್ಥೆ 


ಭಾರತಸಿಂಧು ರಶ್ಮಿಯಲ್ಲಿಯ ಮನುಗಳ ಸಾಧನೆ 21 


[se] 


ಯನ್ನೂ ರೊಪಿಸಿ, ಯಜ್ಞ ಸಂಸ್ಥೆ ೦ಸ್ಥೆಯ ಮೂಲಕ ವಿಶ್ವದ ಅಂತಶ್ಯಕ್ತಿಗಳ ಅರಿವು 
ಹಾಗೂ. ಸಹಕಾರಗಳನ್ನು ಸಾಧಿಸಿ, ಗುಣಪ್ರಧಾನ “SPE ಮೂಲಕ 
ಸಮಾಜಕ್ಕೊಂದು ಕಟ್ಟುಪಾಡು ತರುತ್ತಾನೆ. ಈ ಎಲ್ಲ ಕಾರ್ಯಸಾಧನೆಯಲ್ಲಿ 
ಸಪ್ತರ್ಷಿಗಳ ಪೌರೋಹಿತ್ಯ ಸಲಹೆ ಸಹಕಾರಗಳ ಬೆಂಬಲವಿರುತ್ತದೆ. ಕೊನೆಗೆ 


ಈ ಆದಿಚಕ್ರವರ್ತಿ ತೀರಿಕೊಂಡಾಗ-ಅವನ ಶವಸಂಸ್ಕಾರ ಸಂಪ್ರದಾಯವೂ ರೂಢ 
ವಾಗುತ್ತದೆ, 


ಈ ದೃಷ್ಟಿಯಿಂದ ಸ್ವಾಯಂಭುವಿನಲ್ಲಿ ಸೃಜನಶೀಲತೆ ಹಾಗೂ ಸಮಾಜ 
Ny ಪ್ರಜ್ಞ ಯ ಪ್ರಥಮ ರೂಪಗಳನ್ನು ಕಾಣುತ್ತೇವೆ. 'ವೇದ' ಎಂಬ 
ಸ ಬ್ರಹ್ಮವೆಂಬ ಅರ್ಥದ ಸೃಜನಶೀಲ ಪ್ರತಿಭೆ, ಧರ್ಮವೆಂಬ ಅರ್ಥದ 


ಗಿಡ ಬಿ" ಕಡೆ 
ಸಂಘಟನಾಶೀಲ ಕ್ಷಾತ್ರಪ್ರಜ್ಞೆಯೂ ಅಡಕವಾಗಿವೆ. 


೨5 
7] 
|; 


“ಸ್ವಾಯಂಭುವಿನ' ಕಲ್ಪನೆಯಲ್ಲಿಯೇ ಸೃಷ್ಟಿಯ ಬಗೆಗಿದ್ದ ಪಾವಿತ್ರ್ಯಭಾವನೆ 
ಯಿದೆ. ಬ್ರಹ್ಮನ ಮಾನಸಪುತ್ರರಾಗಿ ಜನಿಸಿದ, ಜಿತೇಂದ್ರಿಯರಾದ ಸನಕಾದಿಗಳಿಂದ 
ಪ್ರಜಾಭ್ಯುದಯವಾಗುವದಿಲ್ಲ; ಸಾ ಸ_ಯಂಭುವನಿಂದಲೇ ಸೃಷ್ಟಿ ಪ್ರಾರಂಭ. ಕಾಮ 
ನಿರಾಕರಣೆಯಲ್ಲ, ಧರ್ಮವಿರುದ್ಧವಾದ ಕಾಮವು ಪುರುಷಾರ್ಥಸಾಧಕ ವೀರಜನಾಂಗ 
ಸೃಷ್ಟಿ ್ಸಯ-ದಿವ್ಯಜೀವನಾಭ್ಯುದಯದ ಮೂಲ ಬ್ರಹ್ಮಶಕ್ತಿಯಾಗಿದೆ. ಸ್ಥಾ ಿಯೆಂ- 
ಭುವನು ಅಂಥದೊಂದು ಬ್ರಹ್ಮಬೀಜದ ಸಾಂಕೇತಿಕ ಮೂರ್ತಿಯರಾಗಿದ್ದಾನೆ. 


«"....ಪ್ರ ಜಾಭಿವೃದ್ಧಿಗೆ ಮೂಲ ಸಂತಾನದಭ್ಯುದಯ. 
ಬ್ರ ಹ್ಮ ಯೋಚನೆಯೊಳಿಹ ಮುಳುಗಿ ಧ್ಯಾ ನಸ್ತರದಿ. 
ಆಗ ಬ್ರಹ ಬೆರೀರಬಿಂಬದೊಳಗಿಂದದೋ! ‘ 

ಪ್ರ ತಿಬೆಂಬ ಹೇಹದೆೊಲು ಡಿಂಭದೊಲು ಹೊರಬಂದು 
ಕಣ್ಣೆ ಬಿತ್ತೊಂದು ಮೈ, ಜೋಡಿ ಮೈ ಎಂಬವೊಲು 
ಉಭಯ ಲಿಂಗಿಯೊ ಏನೊ ! ಒಂದಿರುವದೆರಡಾಯ್ತು 
ಸ್ತ್ರೀಪುರುಷರೂಪಗಳ ಮಿಥುನ ಕಣ್‌ ಕೋರಯಿಸಿ! 
ಸ್ವಾಯಂಭು ಮನುವೆಂಬ ನಾಮದ ಸ್ಭು ರಣವಾಯ್ತು. 
ಪ್ರರುಷರೂಪಕೆ ಮಡದಿಯಾದಳಾ ಸ್ತ್ರೀರೂಪೆ. 
ಅಂತು ಶತರೂಪೆಯೆಂಬಭಿದಾನ. ಪ್ರಪ್ರಥಮ 
ದಂಪತಿಗಳಿವರು, ಮಾತಾಪಿತರು ಮನುಕುಲಕೆ....'' --ರಶ್ಮಿ, 1-14. 


ಪ್ರಳಯ ಸೃಷ್ಟಿಗಳ ಸರಪಣಿ ಅನಂತ. ಹೀಗೆ ಇಂದಿನ ಸೃಷ್ಟಿಗೆ ಮೂಲ 


ಸನ್ನಿವೇಶವೂ ಆ ಸರಪಣಿಯಲ್ಲಿಯ ಒಂದು ಕೊಂಡಿ. ಆಗ ಅನಂತಶಯನನಾದ 
ಕಾಲಕಾಲೇಶ್ವ ರನು ಪ್ರಳಯ ಜಲಧಿಯಲ್ಲಿ: ಸಮಾಧಿಸ್ಮನಾಗಿದ್ದಾಗ ಸೃಷ್ಟಿಗೆ ಕಾರಣ 
ವಾದ ಪರಾಶಕ್ತಿ ಸ್ಪಂದಿಸುತ್ತದೆ. `ಆ ಪರಮಾತ್ಮನ ನಾಭಿಯಲೊಂದು ಕಮಲ 
ಉದ್ಭವಿಸಿ, ಅದರಲ್ಲಿ ಪರಮಚೈತನ್ಯ ತುಂಬಿ 'ಸ್ವಯಂಭೂ' ನಾ ುದ ನಾಲ್ಕ್ಮೊಗ 


22 ಲೋಚನ 


ನಾದ ಬ್ರಹ್ಮನು ಉದಯಿಸುತ್ತಾನೆ. ನಾಲ್ದೆಸೆಗಳನ್ನೂ ನೋಡಬಲ್ಲ ಆ ನಾಲ್ಮೊಗನು 
ತನ್ನ ಹೃತ್‌ಕಮಲದಲ್ಲಿ ಪೀತಾಂಬರಧಾರಿಯನ್ನು ಕಂಡು ಪ್ರಾರ್ಥಿಸುತ್ತಾನೆ-- 
""ಪೂರ್ವಕಲ್ಪ ದೊಳಿದ್ದವೊಲು ಸೃಷ್ಠಿ ಶಸುವದೆಂದು 
ನೋಂತಿಹೆನು. ಏಗೆಯ್ವೆ ನರುಷು, ಲೋಕೇಶ್ವರ'' ರಶ್ಮಿ, 1-11 

ಬ್ರಹ್ಮನ ಈ ನೋಂಪಿಗೆ ಪರಮಾತ್ಮನ ಅನುಗ್ರಹವಾದರೂ ಸ್ವಾಯಂಭುವನ 
ಉದಯದವರೆಗೆ “ಗೆಲ್ಲಲಿಲ್ಲವು ನೋಂಪಿ.” 

ಇಲ್ಲಿ ಬ್ರಹ್ಮನ. ಸೃಜನಕ್ರಿಯೆಯೊಂದು “ನೋಂಪಿ”-ಪವಿತ್ರ ವ್ರತವಾಗಿದೆ. 
ಉಪನಿಷತ್ತುಗಳಲ್ಲಿ ಇದು ಜ್ಞಾನಾನಂದಪೂರ್ಣ ಆಲೋಚನಾರೂಪಿ ತಪಸ್ಸಾಗಿದೆ. 
ಬ್ರಹ್ಮನ ತಪಸ್ಸು ಪವಿತ್ರ ಜ್ಞಾನುನಂದರೂಪಿ ಆಲೋಚನೆಯಾಗಿರುವಂತೆಯೇ 
ಆ ಬ್ರಹ್ಮನಿಂದ ಉದಯಿಸಿದ ಸ್ವಾಯಂಭುವ ಶತರೂಪೆಯರ ದಾಂಪತ್ಯಜೀವನವೂ 
ಪವಿತ್ರ. ಮನುಕುಲದ ಮಾತಾಪಿತೃಗಳಾದ ಈ ದಂಪತಿಗಳು ವ್ಯಕ್ತಿಗಳಾಗಿದ್ದರೂ 
ವಿಶ್ವಕುಟುಂಬ ನಿರ್ಮಾತೃಗಳಾಗಿದ್ರಾರೆ. 

ಒಂದಾಗಿದ್ದ ಬ್ರಹ್ಮನ ದೇಹವೇ ಸೃಷ್ಟಿಸಂಕಲ್ಪದಿಂದ ಎರಡಾಗಿ ಸ್ವಾಯಂಭುವ- 
ಶತರೂಪಾ-ಎಂಬ ಮೂಲದಂಪತಿಗಳಾಗಿ ಒಡೆದು ಪ್ರೇಮದಿಂದ ಪುನಃ ಒಂದಾಗಿ 
ಸಂತಾನದ ಮೂಲಕ ತನ್ನ ಮೂಲದ ಒಂದು ಅನಂತತೆಯನ್ನು ಸಾಧಿಸುತ್ತದೆ. 
ಹೀಗೆ ಈ ಬ್ರಹ್ಮಸೃಷ್ಟಿಯಲ್ಲಿ ಏಕತೆ ಹಾಗೂ ಪ್ರೇಮಗಳು ಹಾಸುಹೊಕ್ಕುಗಳಾಗಿದ್ದು 
ಮಾನವವ್ಯಕ್ತಿ ಹಾಗೂ ಮಾನವಸಮಾಜಗಳೂ ಇವೆರಡು ತತ್ವಗಳನ್ನೇ ಸಾಕ್ಷಾತ್ಮರಿಸಿ 
ಕೊಳ್ಳಬೇಕಾಗಿದೆ. ಆದರೆ ಸ್ವಾಯಂಭುವ ಶತರೂಪೆಯರಲ್ಲಿ ಬೀಜರೂಪವಾಗಿ 
ಮೂಡಿದ ಈ ಪ್ರೇಮ ಹಾಗೂ ಐಕ್ಕಾನುಭೂತಿಗಳನ್ನು ಮಾನವಸಮಾಜವಿನ್ನೂ 
ಸಮಗ್ರವಾಗಿ-ಶಾಶ್ವತವಾಗಿ ಸಾಧಿಸಬೇಕಾಗಿದೆ. * 


* ಶ್ರೀ ಅರವಿಂದರು ಸಾವಿತ್ರಿ ಮಹಾಕಾವ್ಯದ ಭರತವಾಕ್ಕವನ್ನಾಗಿ ಸಾವಿತ್ರಿಯಿಂದ 
ಹೇಳಿಸುವ ನುಡಿಗಳ ತಿರುಳೂ ಇದೇ... 


Awakened to the meaning of my heart 

That to feel love and oneness is to live 

And this the magic of our golden change 

15 all the truth 1 know or seek, 0 sage. 
—Savitri-813. 

[ಪ್ರೇಮಭಾವನೆ ಹಾಗೂ ಐಕ್ಕಾನುಭೂತಿಯೇ ಬದುಕು. 

ಸ್ರ ಹೃದಯದರ್ಥವೆ ನಮ್ಮೊಳೆಚ್ಚರವಾಯ್ತು ೆ 

ಇದು ನಮ್ಮ ಸುವರ್ಣಪರಿವರ್ತನೆಯ ಇಂದ್ರಜಾಲ 

ಓ ಜುಷಿವರ್ಯ, ಈ ಸತ್ಯ ನಾನರಿತಿರುವೆ, ಅಥವಾ ಶೋಧಿಸುತ್ತಿರುವೆ. 
ಸಾವಿತ್ರಿ -813] 


ಭಾರತಸಿಂಧುರಶ್ಮಿಯಲ್ಲಿಯ ಮನುಗಳ ಸಾಧನೆ 23 


ಲ 


1 ಪ 
ದೆಡೆಗೆ “ಸೂತ್ರದ ಬೊಂಬೆಗಳಂತೆ ಕಣ್ಬಿಡುವ ಗಾವಿಲ”ರಂತಲ್ಲ. ಉಷೆ ತಂದ 
ಅರುಣೋದಯದ ಚೆಲುವಿನಿಂದ ಪ್ರಾರಂಭಿಸಿ ಅಸಂಭಾವ್ಯವೆನ್ನಿಸುವಂಥ ವಿಶ್ವದ 
ದೃಶ್ಯಕಾವ್ಯಗಳಿಗೆ ಅವರ ಹೃದಯಗಳು ಮಿಡಿಯುತ್ತವೆ ; ಬುದ್ಧಿಗಳು ಅರ್ಥೈಸು 
ತ್ತವೆ. ಈ ದಂಪತಿಗಳ ಬಗೆಗೆ ಓದಲು ಪ್ರಾರಂಭಿಸಿದೊಡನೆ ಇವರು ಆದಮ್‌ 
ಈವರಂತೆ (ಡಿ6871 & ₹೫9) ಎಂಬ ಹೋಲಿಕೆಯ ಭ್ರಾಂತಿ ಬರುವ ಸಂಭವ 
ಎದೆ. ಆದರೆ ಈ ದಂಪತಿಗಳು ಸಮಸ್ತ ಸಂಸ್ಕೃತಿ ಹಾಗೂ ನಾಗರಿಕತೆಗಳಿಗೆ 
ಬೀಜಭೂತರು. ಸಾ ಿಯೆಂಭುವನೆದುರು ಚಕ್ರವರ್ತಿ ಡಸ ಪದವು ಹಾಸಿತ್ತು. ಆರ್ಷ 
ತೇಜಸ್ಸು ಹೃದಯ ಬುದ್ಧಿಗಳಲ್ಲಿ ತೂಗಿತ್ತು. ಮೋಕ್ಷಪದವು ನಿಂತಲ್ಲಿ ಬಂದಲಂಕರಿ 
ಸಿತ್ತು. ಪಂಚಗೌರೀಗಿರಿಯಡಿಯ ರಸಾನದಿಯ ತೀರಕ್ಕೆ ಬಂದಿಳಿದ ಸ್ವಾಯಂಭುವ 
ನಲ್ಲಿ ವಿಶ [ದ ಅದಿ ಚಕ್ರವರ್ತಿಯ ಸುಭಗಾಕೃತಿಯನ್ನು 4ರಶ್ಮಿ' ಕವಿ ಕಂಡರಿಸಿದ್ದಾರೆ. 


"ರಶ್ಮಿ' ಕಾವ್ಯದ ಸ್ವಾಯಂಭುವ-ಶತರೂಪೆಯರು ತಮ್ಮ ಸುತ್ತಲಿನ ಪ್ರಪಂಚ 


"ಸಾ ಶಿ ಯಂಭುವಹುದು ಎತ್ತರದಾಳು, ಚೆನ್ನಿ ಗನು, 
ವನ ಸುಭಗಾಕಾರ, ದುಂಡುಸುತ್ತಿದ ಮೊಗವು 
ಹ ಳ್ಳ ನಿಡಿದಾದ ಮೂಗು, ಹೊಳೆಯುವ ಕಣ್ಣು, 
ಬಿತ್ತರವಡೆದಿಹ ಹಣೆ, ದೃಷ್ಠಿ MC ಕಚ್ಛಾ ಸಷ 
ಅಂಗಾಂಗದಲಿ ರಾಜಕಳೆ ಸ ಸೂಸಿತ್ತು. --ರಶ್ಮಿ, 1-14. 


ಇಂಥ ಸುಭಗಾಕಾರ ಸಾ ಎ ಯಂಭುವನ ಭುಜದೆತ್ತರದಾಳಾಗಿ, ಆತನ 
ಹಾಲ್ಲನಸುಗಳಿಗೆ ಧ್ರುವತಾರೆಯಾದ ನೀರೆಯಾಗಿ ಶತರೂಪೆ ಸಹಧರ್ಮಿಣಿಯಾಗಿ 
ದ್ವಾಳೆ. ಪ್ರಕೃತಿಯಲ್ಲಿ ಕಂಗೊಳಿಸುವ ಸಮಸ್ತ ಸೌಂದರ್ಯದ ಹಿಂದಿನ ಪರಾ 
ಪ್ರಕೃ ತಿಯೆ ಶತರೂಪೆಯ ವ್ಯಕ್ತಿತ್ವಕ್ಕೆ ಜೀವಕಳೆ ತುಂಬಿರುವಳೆಂದು ಸ್ವಾಯಂಭುವಿನ 
ಕವಿದೃಷ್ಟಿಗೆ ಕಂಡಿದೆ, ಇದಕ್ಕೆ ತಿರುವುಮುರುವಾಗಿ : ಶತರೂಪೆಗೆ ಪರವಂಪುರುಷನೇ 
ತನ್ನ ಪುತ್ತಳಿಗೇ ಜೀವಕಳೆ ತುಂಬಿ ರೂಪಿಸಿದಂತೆ ಸ್ವಾಯಂಭುವ ಕಾಣುತ್ತಾನೆ. 
ಪ್ರಪಂಚದ ಈ ಪ್ರಥಮ ಪ್ರಣಯಿಗಳಿಗೆ ಪ್ರಥಮ ಸಂತಾನವಾಗಿ ಬಂದ 
“ಪ್ರಿಯವ್ರತ'ನಿಂದ ಪ್ರಥಮ ಮನ್ವಂತರ ಮುಂದುವರಿಯುತ್ತದೆ. ಆದರೆ ಈ 
ದಂಪತಿಗಳ ಮಂಗಲವಿವಾಹವು ತಸ ಸಂತಾನವೃದ್ಧಿ ಕಾರಣದಿಂದ ಮಹತ್ವ 
ಪಡೆದಿಲ್ಲ. ಅದಕ್ಕೊಂದು ವಿಶೇಷ ವಿಶ್ವಮಹತ್ವ ಉಂಟು. ಈ ಅಪೂರ್ವ ವಿವಾಹ 
ಸಂದರ್ಭದಲ್ಲಿ ಯಕ್ಷ, ಗಂಧರ್ವ, ಕಿಂಪುರುಷ-ಕಿನ್ನರರು ಹೇಳಿದ ಸ್ವಸ್ತಿವಚನದಲ್ಲಿ 


ಈ ವೈಶಿಷ್ಟ $ದ ದರ್ಶನವಿದೆ.. i 


ಕ್ಮ ಸ್ವರ್‌ ಲೋಕದಂತಿದು ನಿಂತ ನೀರಲ್ಲ! 
ವಿಕಸನದ ದಾರಿಯನು ತುಳಿವ ಮಾನವ ಬಂದ! 
ಅವನಿಗಿದೆ ಸುಖ ಮಿಗಿಲು, ದುಃಖವದಕೂ ಮಿಗಿಲು ! 
ಸಾವು ನೋವಿನ ಬೆಲೆ ಅದರಾಚೆಗಿನ ನೆಲೆ! 


24 ಲೋಚನ 


ಅನ್ನಮಯದಿಂದೆದ್ದು ಆನಂದದವರೆಗೆ 
ಹಬ್ಬಿ ಹುದು ಮಾನವನ ಕರುಳುಬಳ್ಳಿಯ ಬೆಳೆಯು! 
ಓಂ ಸ್ವಸ್ತಿ ಲ ಜೆ” ಖು. 1 ಇಕ್ಕು 


ಮಾನವನ ವಿಕಾಸಶೀಲ ವ್ಯಕ್ತಿತ್ವದಲ್ಲಿ ದಿವ್ಯಪ್ರಾಣವೇ ಸ್ವಯೆಂಪ್ರಜ್ಞಾಃ 
ಅರಳುತ್ತದೆ. ಆದ್ದರಿಂದಲೆ ಸ್ವಾಯಂಭುವ ಹಾಗೂ ಶತರೂಪೆಯರ ದಾಂಪತ್ಯವು 
ಅವರ ಜೀವಜಲದಲ್ಲಿ, ಶುದ್ಧ ಪ್ರಾಣಮಯ ಚೇತನದಲ್ಲಿ ಪ್ರಜ್ಞಾರಶ್ಮಿಯನ್ನು 
ಪ್ರತಿಬಿಂಬಿಸುತ್ತಿತ್ತು. . ಈ ಕಾರ್ಯದಲ್ಲಿ ಸಹಕಾರಿಗಳಾದವರು ಯಖುಷಿಗಳು. 
ಸ್ವಾಯಂಭುವನ ಪೂರ್ವದಲ್ಲಿಯೇ ಬ್ರಹ್ಮನ ನಾಭಿ, ಊರು, ಅಂಗುಷ್ಕಾದಿಗಳಿಂದ 
ಜನ್ಮಿಸಿದ ಸಪ್ತರ್ಷಿಗಳು ಸ್ವಾಯಂಭುವ-ಶತರೂಪೆಯರ ಜೀವನಸಿಂಧುವಿನಲ್ಲಿ 
ಬೆಳಗುವ ದಿವ್ಯರಶ್ಮಿಗಳಾಗಿ ನಿಲ್ಲುತ್ತಾರೆ. ಇದಂ ಇನ್ನೊಂದರ್ಥದಲ್ಲಿ ಬ್ರಾಹ್ಮ-ಕ್ಷಾತ್ರ 
ಸಂಗಮವಾಗಿದೆ. ಬ್ರಾಹ್ಮವು ಜೀವನದ ಅಂತರ್ದರ್ಶನ, ತ್ರಿಕಾಲ ದರ್ಶನ ಹಾಗೂ 
ಜೀವನ ಧರ್ಮ ನಿಯಮಗಳ ದರ್ಶನ ಪಡೆದರೆ ಕ್ಷಾತ್ರವು ಸಂಕಲ್ಪಬಲದಿಂದ, 
ಅದಮ್ಯ ಚೈತನ್ಯದ ಧೈರ್ಕೋತ್ಸಾಹ ಸಾಹಸಗಳಿಂದ ರಾಷ್ಟ್ರ ನಿರ್ಮಿಸಿ-ವಿಸ್ತರಿಸಿ 
ಚಕ್ರವರ್ತಿತ್ವದ ಸಿದ್ಧಿ ಪಡೆಯುತ್ತದೆ. ಈ ದೃಷ್ಟಿಯಿಂದ ಸ್ಥಾ ಿಯಂಭುವ 
ಮಂನುವಿನಾಳ್ಕೆಯಲ್ಲಿ. ಸಪ್ತರ್ಷಿಗಳು ನಿರ್ವಹಿಸಿದ ಪಾತ್ರವನ್ನು ಗಮನಿಸಿದರೆ 
ಸ್ವಾಯಂಭುವನ ಸಾಧನೆಯ ವಿಶೇಷ ಸ್ವರೂಪವೂ ಗೋಚರವಾಗುತ್ತದೆ. 


““ಕಮಲೋದ್ಭವದನ ದೇಹ-ಮನದಿಂದ ಹುಟ್ಟಿದರು 
ಸಪ್ತರ್ಷಿ, ನಾಭಿಯಿಂದತ್ರಿ ಐತಂದಿಹನು ; 
ನಾರದ ಊರು; ಅಂಗುಷ್ಠದಿಂದ ದಕ್ಷಬ್ರಹ್ಮೆ ; 
© ೬ 
ಭೃಗು ಪ್ರಾಣಗಳಿಂದ; ಪುಲಹ ನೇತ್ರಗಳಿಂದ; 
ಮುಖದಿಂದ ಆಂಗಿರಸ; ಮನದಿಂದ ಕಶ್ಯಪನು; 
ನೆಳೆಲಿನಿಂದುದಿಸಿದರು ಕರ್ದಮ ಪ್ರಜಾಪತಿಯು 
ಮತ್ತೆ ಹಿಂದೊಗೆತಂದ ಪ್ರಜಾಪತಿ ಒಂಬತ್ತು.,'' 
—“ರಶ್ಮಿ', 13 
ಮ ಈ ಕಾವ್ಯದಲ್ಲಿ ಸಪ್ತರ್ಷಿಗಳ ಪ್ರಥಮ ಕಾರ್ಯವೆಂದರೆ ಸ್ವಾಯಂಭುವ ಮನು 
ವಿನ ಜೀವನಕ್ರಮಕ್ಕೆ ಒಂದು ತಾತ್ತಿ ಎಕ ನೆಲೆಗಟ್ಟನ್ನು ಒದಗಿಸಿ ಸುವ್ಯವಸ್ಥಿ ತಗೊಳಿಸು 
. ಹದಂ. ಆದ್ದರಿಂದ ಸಾ ಿಯಂಭುವ ಮನುವಿನ ಜೀವನದ ಮಹತ ದ ಪ್ರಸಂಗ . 


ಗೆಳಲ್ಲೆಲ ಅವರಲ್ಲಿ ಎಲ್ಲರೂ ಆಗಲಿ, ಆಂಗಿರಸ ನಾರದಾದಿ ಬೇರೆ ಬೇರೆಯಾಗಲಿ 
ಪಾತ್ರಧಾರಿಗಳಾಗುವದನ್ನು ಕಾಣುತ್ತೇವೆ. 


ಸಾ ್ಯಿಯಂಭುವನ ಪ್ರಥಮ ಪುತ ್ರಿ-ದಾಂಪತ್ಯಜೀವನದಿಂದುದಯಿಸಿದ ಪ್ರಥಮ 
ಮಾನವ ಚಕ್ರವರ್ತಿಗೆ “ಪ್ರಿಯವ್ರತ”ನೆಂದು ನಾಮಕರಣ ಮಾಡಿ ಶುಭಜೀವನದ 
ಮಂತ್ರಪಠನ ಮಾಡುವುದರಿಂದ-ಸ್ವಾಯಂಭುವನ ಅಗ್ನಿ ಸಂಸ್ಕಾರದವರೆಗೆ ಸಪ್ತರ್ಷಿ 


ಭಾರತಸಿಂಧುರಶ್ಮಿಯಲ್ಲಿಯ ಮನುಗಳ ಸಾಧನೆ 25 


ಗಳು ವಿವಿಧ ಸಂಸ್ಕಾರಗಳನ್ನು ನಿಶ್ಚಿತಗೊಳಿಸುತ್ತಾರೆ... ಆರ್ಯಜೀವನದ 
ಸುಸಂಸ್ಕೃತ ಬಾಳಿಗೆ ತಳಪಾಯ ಹಾಕುತ್ತಾರೆ. | | 


ಮಗು ಪ್ರಿಯವ್ರತನ ವಿದ್ಯಾಭ್ಯಾಸಕ್ಕೆ ಹೊಣೆ ಹೊತ್ತವರು ಆಂಗಿರಸರು. 
ಆದರೆ ಈ ವಿದ್ಯಾಭ್ಯಾಸದ ಹಿನ್ನೆಲೆಯಾಗಿ ಸ್ವಾಯಂಭುವ ಮನು ಆಡುವ ಮಾತು 
ಅರ್ಥಪೂರ್ಣ : Miss 
""...ಗೆರೆಯೆಳೆವೆನುಪಟಳಕೆ 
ಕಟ್ಟುನಿಟ್ಟಿರದ ಚಿಕ್ಕಂದಿಗಿನ್ನಿಲ್ಲಂದ.'' --ರಶ್ಮಿ, 1-25, 
ಮಗುವಿನ ಅಂದಚೆಂದಗಳನ್ನು ಆಟಪಾಟಗಳನ್ನು "ಉಪಟಳ'ವನ್ನು ಮೆಚ್ಚಿ ಆನಂದಿ 
ಸಿದ ತಂದೆ-ಈ ಚಿಕ್ಕಂದಿನ ಚಂದದ "ಉಪಟಳ'ಕ್ಕೂ ಒಂದು “ಕಟ್ಟುನಿಟ್ಟು” ಬೇಕು- 
ಎಂದುಕೊಳ್ಳುತ್ತಾನೆ. ಹೀಗೆ ವಿದ್ಯಾಭ್ಯಾಸದ ಮೂಲೆ, ಜೀವನದ ಅಂದಚಂದಗಳು 
ಕಟ್ಟುನಿಟ್ಟಿನಲ್ಲಿ'ವಿಕಸನಗೂಳ್ಳಲೆಂಬ 'ಹಂಬಲದಲ್ಲಿವೆ. Wri: 
""...ದೇಹಕಾಯಾಮ ಸಂದಿರುವಂತೆ 
ಸಲಲಿ ಬುದ್ಧಿಗೆ...............'” ರಶ್ಮಿ, 1-25 


ಎಂಬ ಅಭಿಲಾಷೆಯಲ್ಲಿ ವ್ಯಕ್ತಿತ್ವದ ಸಮಗ್ರ ಪುಷ್ಟಿಯ ಕಲ್ಪನೆ ಅಡಗಿದೆ. 
ಆಂಗಿರಸ ಯಷಿಗಳು ಈ ಹೊಣೆಗಾರಿಕೆಯನ್ನೊಪ್ಪಿಕೊಂಡು ಸ್ವಾಯಂಭುವ 


ಮನು ದಂಪತಿ ಹಾಗೂ ಮಗುವಿನೊಂದಿಗೆ “ಗುಹಾ'ವಾಸಿಗಳಾಗುತ್ತಾರೆ, ಮುಂದೆ 
ಉಳಿದ ಖಾಷಿಗಳೂ ಅವರೊಡನೆ ಬಂದು ಸೇರುತ್ತಾರೆ. 


ಹೀಗೆ ಮನುವಿನ ಚೈತನ್ಯಮಯ ಬಾಳಿಗೆ ದರ್ಶನ ಸಂಸ್ಕಾರ ಒದಗಿಸುವವ 
ರಾಗಿ ಸಪ್ತರ್ಷಿಗಳು “ರೆಶ್ಮಿ'ಯಲ್ಲಿ ಮೊದಲು ಕಾಣಿಸಿಕೊಳ್ಳುತ್ತಾರೆ. 
ಪ್ರಿಯವ್ರತನ ಸಹಜ ಕುತೂಹಲದ ಆಟದಲ್ಲಿ ಬೆಣಚುಗಲ್ಲಿನಿಂದ ಅಗ್ನಿ 
ಹುಟ್ಟಿದ್ದು - ಆಂಗಿರಸರಿಗೆ ಅಣುರೇಣು ತೃಣಕಾಷ್ಮದಲ್ಲಡಗಿದ ವೈಶ್ವಾನರ ಅಗ್ನಿ 
ದರ್ಶನವಾಗಿ ಹೊಳೆದು ಆರ್ಯರ ಯಜ್ಞಸಂಸ್ಥೆಯ ಉದಯಕ್ಕೆ ಕಾರಣವಾಗುತ್ತದೆ. 
ಇಂಥ ಒಂದು ಕಲ್ಪನೆಗೆ ವೇದದ ಒಂದು ಮಂತ್ರವನ್ನು ಕವಿಗಳು ಆಧಾರವಾಗಿ 
ಉದಾಹರಿಸಿದ್ದಾರೆ 
"ತಂ ನೇವಿಮ್‌ ಯಬಭವೋ ಯಥಾ$9ನಮಸ್ವಸಹೂತಿಭಿಃ | 
ನೇದಿಯೋ ಯಜ್ಞ ಭಹಗಿರಃ,. 2.೩... 
[ಓ ಅಂಗಿರಸರೆ! ಆಹ್ವಾನಯುತ ಶಬ್ದಗಳಿಂದ ಆ ಯಜ್ಞವನ್ನು ಕೆಳಗೆ 
ಸಮೀಪಕ್ಕೆ ತನ್ನಿರಿ-ಜುಭುಗಳು ಚಕ್ರದ ನೇವಿಂಯನ್ನು ತಂದಂತೆ!) 
11-175-5 


26 ಲೋಚೆನೆ 


ಮನಂಷ್ಯಜೀವನವು ವಿಶ್ವನಿಯಮಕ್ಕನುಗುಣವಾಗಿ, ವಿಶ್ವಧರ್ಮದಾಕ್ಕತಿಗೆ ಸಮ 
ಶ್ರುತಿಯಾಗಿ ರೂಪುಗೊಳ್ಳುವಂತೆ ಜನಕ್ಕೆ ಜ್ಯೋತಿಪ್ರದಾನ ಮಾಡುವದು ಈ 
ಯಜ್ಞ. ಇದರ ಸಾಂಕೇತಿಕ ಅಂತರಾರ್ಥನಿರೂಪಣೆ ಇಡೀ ಕಾವ್ಯದ ಅಂತಸ್ಸಾರ 
ವಾಗಿ ಬಂದಿದೆ. ಅಂತರ್‌ಯಜ್ಞವೆಂದರೇನೆಂದಂ ಉತ್ಸರ್ಪ್ಷಿಣಕಾಂಡದ ಎರಡನೆಯ 
ಅಧ್ಯಾಯದಲ್ಲಿ ವಿವರವಾಗಿ ನಿರೂಪಿಸಲಾಗಿದೆ. 


ಪ್ರಸ್ತುತ ಕಾವ್ಯಭಾಗದಲ್ಲಿ (ಪು. 30-31) ನಾರದರು ಸೋಮರಸದ 
ಸಾಂಕೇತಿಕತೆಯನ್ನು ಒಂದು ಸಹಜ ಘಟನೆಯ ಹಿನ್ನೆಲೆಯಲ್ಲಿ ಒದಗಿಸುತ್ತಾರೆ. 


ಪಂಚಗೌರೀಸೀಮೆಯಲ್ಲಿ-ಮೂಜವತ್‌ ಪರ್ವತದ ತುಂಬೆಲ್ಲ ಬೆಳೆದ ಸೋಮ 
ವನಸ್ಪತಿಯ . ಚಿಗುರನ್ನು . ಸವಿದ ನಾರದರು ಅದರ ಸ್ವಾದಕ್ಕೆ-ಕ್ಷೀರಸಹಿತವಾಗಿ 
ಸೋಮರಸ ಸವಿದಾಗ ಅದರ ರುಚಿಗೆ ಮೈಮರೆಯುತ್ತಾರೆ, ಆ ಮೈಮರೆತದಲ್ಲಿ- 
ಸಮಾಧಿಸ್ಥಿ ತಿಯಲ್ಲಿ - ಇಂದ್ರಿಯ ಆನಂದದ ಮೂಲವೆ-ಸೃಷ್ಟಿಕಾರಣ ನಿಜಾನಂದ 
ರಹಸ್ಯವೆ ಹೊಳೆಯುತ್ತದೆ. ಅಂದರೆ ಬದುಕಿಗೆ ಆನಂದವೆ ಮೂಲ--ಬದುಕಿನಲ್ಲಿ 
ಆನಂದಸಾರವೆ ಗುಪ್ತವಾಗಿ ಪ್ರವಹಿಸುತ್ತದೆ. ಆ ಗುಪ್ತ ಆನಂದಸಾರ ಹೀರುವದರ 
ಸಂಕೇತವೆ ಸೋಮಪಾನ. 


""ಅಗ್ನಿಹೋಮದಲಿ ಸೋಮದ ಹವನ ಮಿಗಿಲಹುದು 
ಆನಂದದಲ್ಲುದಿಸುತಾನಂದದಲಿ ಲೀನ 
ವಿಶ್ವವಿದು. ಸೋಮವಾನಂದದಧಿ ಸಂಕೇತ.''  --*ರಶ್ಮಿ', 1-3 


ಲ 
ಹೋರಾಡುವಲ್ಲಿ ಹೋರಾಟಕ್ಕೆ ಮಂತ್ರಾಸ್ತ್ರ ಶಸ್ತ್ರಾಸ್ತ್ರ ವಿದ್ಯೆ ಪಡೆದು ಹೋರಾಡಿ 


ದವರು ; ಜೀವನದ ಸಮಸ್ತ ವೃತ್ತಿಗಳ ಅವಿಭಾಜ್ಯ ಅಂಗವಾಗಿದ್ದವರು. 


ವೇದರ್ಷಿಗಳು ಸೃಷ್ಟಿಪ್ರಿಯರು ; ಜೀವನವನ್ನು ಸಂತೋಷದಿಂದ ಸ್ವೀಕರಿಸಿ 


ಸೃಷ್ಟಿ ಅವರ ಪಾಲಿಗೆ ಪರಮಾತ್ಮನ “ಏಕೋಹಂ ಬಹುಸ್ಕಾಮ” ಎಂಬ 
ಸಂಕಲ್ಪದ ದಿವ್ಯಾಭಿವ್ಯಕ್ತಿ. ಆದ್ದರಿಂದ ದಾಂಪತ್ಯ ಜೀವನ, ಸಂತಾನ ಪ್ರಾಪ್ತಿಗಳೂ 
ಯಜ್ಞಸ್ವರೂಪಗಳೇ ಆಗಿದ್ದವು. 


"ಕಾಮವಾಸನೆ ಪ್ರೇಮ ಉಪಾಸನೆಯಹುದು” ಎಂಬ ತಿಳಿವಳಿಕೆ ಸ್ವಾಯಂಭುವ 
ಮನುವಿನ ಕುಟಂಂಬ ಜೀವನದ ಮೂಲಸೂತ್ರವಾಗುವಂತೆ ಮಾಡಲು ಖುಷಿಗಳು 
ಕಾರಣರಾಗುತ್ತಾರೆ. ಅಂತೆಯೇ ಕರ್ದಮ ಪ್ರಜಾಪತಿಯ ಹೆಣ್ಣುಮಕ್ಕಳನ್ನು 
ಈ ಯಷಿಗಳು (ನಾರದರನ್ನು ಉಳಿದು) ಮಂಗಲ ವಿವಾಹದಲ್ಲಿ ಕೈಹಿಡಿಯುತ್ತಾರೆ.* 
ದಕ್ಷ ಪ್ರಜಾಪತಿಯು ಸ್ವಾಯಂಭುವಿನ ಕನ್ಯೆ ಪ್ರಸೂತಿಯನ್ನೇ ಮದುವೆಯಾಗಿದ್ದ. 


* ಅನು-- ಗ್ರಹಣದಲ್ಲಿಯೂ ಇದೇ ಅರ್ಥ ಧ್ವನಿತವಾಗಿದೆ. --ಲೇ, 


ಇ ಭಾರತಸಿಂಧ:ರಶ್ಲಿಯಲ್ಲಿಯ ಮನುಗಳ ಸಾಧನೆ 27 


ಕರ್ದಮ ಪ್ರಜಾಪತಿಯ ಮಗಳು ಅನಸೂಯೆಯನ್ನು ಅತ್ರಿಯೂ, 
ಅಂಗಿರಸನು ಶ್ರದ್ಧಯನ್ನೂ ಭೃಗು ಖ್ಯಾತಿಯನ್ನೂ ಪುಲಹನು ಗತಿಯನ್ನೂ ಮದುವೆ 
ಯಾಗುತ್ತಾರೆ. 


ಧರ್ಮ ಅರ್ಥ ಕಾಮಗಳಲ್ಲಿ ಒಬ್ಬರೊಬ್ಬರ ಕೈಹಿಡಿದು ಮೋಕ್ಷಮಾರ್ಗ 
ದಲ್ಲಿ ಮುನ್ನಡೆಯುವ ಸಂಕಲ್ಪಸಾಧನೆಯಾಗಿ ವಿವಾಹ ಸಂಸ್ಕಾರ ಏರ್ಪಡುವದು 
ಈ ಖುಷಿಗಳ ಮಂತ್ರದರ್ಶನದಿಂದ. : ಹೀಗೆ ಮಂತ್ರಗಳು “ಧರ್ಮಜೀವನದ 
ಮೂಲಸೂತ್ರ?'ಗಳನ್ನು ನೀಡುತ್ತವೆ; ಅನಂತಜೀವನ ನಡೆಸುವ ಪೌರುಷದ 
(ಸ್ತ್ರೀಪುರುಷರಿಬ್ಬರ) ಬ್ರಹ್ಮದರ್ಶನದ ಸಾಧನೆಯನ್ನೂ ನೀಡುತ್ತವೆ (ಪುರುಷನೆಂದರೆ 
ದೇಹವೆಂಬ ಪುರದಲ್ಲಿರುವ ಬ್ರಹ್ಮ--ಸ್ತ್ರೀ ಪ್ರರಂಷ ಎರಡೂ ರೂಪ ಅಹುದು). 


ಮುಂದಿನ ಆರ್ಯಜೀವನದ ಸಮಗ್ರ ತಳಹದಿ ಸ್ವಾಯಂಭುವ ಮನುವಿನಾಳಿಕೆ 
ಯಲ್ಲಿ ಸ್ಥೂಲವಾಗಿ ರೂಪಗೊಂಡಿತೆಂದು “ರಶ್ಮಿ” ಚಿತ್ರಿಸುತ್ತದೆ. ಈ ಚಿತ್ರಣದಲ್ಲಿ 
ಚಾತುರ್ವರ್ಣದ ಮೂಲರೂಪವೂ ಒಂದು. 


ಸ್ವಾಯಂಭುವ ಮನುವಿನ ಪ್ರಾರಂಭದ ಕಾಲದಲ್ಲಿ ಜನತೆ ಸುಖವಾಗಿ 
ದಾಂಪತ್ಯ ಜೀವನ ನಡೆಸುತ್ತ, ಹಣ್ಣು-ಹಂಪಲು ತಿಂದು, ಯಜ್ಞಯಾಗಾದಿಗಳಲ್ಲಿ 
ಸೋಮರಸ ಪಾನಮಾಡುತ್ತ, ಸೋಮಾರಿಗಳಾಗಲು ಪ್ರಾರಂಭಿಸಿದಾಗ ಸೋಮಾರಿ 
ಜೀವನವೇ ಒಂದು ವೇದಾಂತವಾಗಿ ಬೆಳೆಯಲು ಬಹುಕಾಲ ಹಿಡಿಯುವದಿಲ್ಲ. 


“ಮೈಮುರಿದು ಮುಂದಾದವರಾರು? 

ಹುಟ್ಟಿರುವದು ಬವಣೆಬಡುವದಕ್ಕೇನು? 

ಸಪ್ತರ್ಷಿಗಳ ವೇದಾಂತ ನಮಗೇಕೆ?” 
—ಎಂದೆಲ್ಲಾ ವಿಚಾರಿಸಿ ಸೋಮಾರಿತನವನ್ನೇ ಆಹ್ವಾನಿಸಿಕೊಂಡಾಗ ಅಂಥ ಪ್ರಜಾ 
ಕೋಟಿಯ ಜೀವನದ ಕಳೆಯೇ ಮಾಯವಾಗುತ್ತದೆ ; ಸ್ವಯಂಭುವನಿಗೆ ಗಾಬರಿ 
ಯಾಗುತ್ತದೆ. 


""ಯಾವುದರ ನಿರ್ಮಾಣಕಾಗಿ ತಾ ಪ್ರಾರ್ಥಿಸಿದ 
ಹೋಮಿಸುತ, ಆ ನಾಡು ನಿತ್ಯ ನವೆವುದ ಕಂಡು 
ಉಸಿರು ಕಟ್ಟೆದೊಲಾಯ್ತು ಸ್ವಾಯಂಭು ಮನುವಿಂಗೆ'' ರಶ್ಮಿ, 1-37. 


ರಾಜ್ಯದಲ್ಲಿ ಪ್ರತಿಯೊರ್ವನ ಪ್ರತಿಭೆ ಹರಿಯುವ ದಿಶೆಯಲ್ಲಿ ಉದ್ಯೋಗ 
ವನ್ನೊದಗಿಸಿ ರಾಷ್ಟ್ರಾಭ್ಯುದಯ ಸಾಧಿಸಬೇಕೆಂದು ಸಂತತ ಪ್ರಗತಿಶೀಲ ಜನಾಂಗ 
ನಿರ್ಮಿಸಬೇಕೆಂದು ಸಪ್ತರ್ಷಿಗಳ ಸಮ್ಮೇಳನದಲ್ಲಿ ನಿರ್ಣಯಿಸುತ್ತಾನೆ. ಈ 
ಸಮ್ಮೇಳನದ ಪ್ರಥಮ ಶ್ರುತಿ - ಜನಗಣನೆ - ಜನಗಣತಿಯಲ್ಲ. ಸಪ್ತರ್ಷಿಗಳು 
ನಡೆಯಿಸಿದ ಈ ಜನಗಣನೆಯ ತಿರುಳ: 


28 ಲೋಚೆನೆ 


“.. ತೂಗಿ ನೋಡಿದರವರ 

ಒಲವು ನಿಲವುಗಳನ್ನು, ಗುಣ-ಪ್ರತಿಭೆಗಳನ್ನು. 
ಅವರವರ ಪ್ರ ವೃತ್ತಿ ನಿವೃತ್ತಿ ದಿಶೆಯರಿತು 
ಸೂಕ್ಷಾ ಂತಃಕರಣವನು ತಿಳಿದು ಸಪ್ತರ್ಷಿ 

ಸರ ಎ ರಾಜ್ಯ ದೊಳ ಗಿರುವ ಪ ಸ್ರತಿಯೊರ್ವ 
ವ್ಯಕ್ತಿಗನುರೂಪವಿಹ ಕೇತ್ರ ವನು. ಇಹರಂದು 


ಸಮಾವಿಷ್ಟ ಜಾನಪದರೆಲ್ಲರು ವ್ಯವಸ್ಥೆ ಯಲಿ, ರಶ್ಮಿ, 1-38. 


ಶೆ 
ವಾದ ಚತುರ್ವರ್ಣ ನಿರ್ಮಾಣ ಮಾಡಿ ವೈದಿಕ ಸಮಾಜದ ಭದ್ರ ಬುನಾದಿ ಹಾಕಿ 
ದರು. . "ರಶ್ಮಿ' ಕಾವ್ಯದ ವಿಶ್ವಾಮಿತ್ರ, ಜಮದಗ್ನಿ, ಪರಶುರಾಮರ ಜೀವನ 
ದರ್ಶನಗಳಲ್ಲಿ ಈ ಚಾತುರ್ವರ್ಣ ವ್ಯ ವಸ್ಥೆ ಯಂ ಸೂಕ್ಷ್ಮ ವಿಶ್ಲೆ ೇಷಣೆ ಬರುತ್ತದೆ ; 
ಜನ್ಮಪ್ರಧಾನವಲ್ಲದ ಈ ವ್ಯವಸ್ಥೆಯ ಬಗೆಗೆ: ಸದ್ಯಕ್ಕೆ ಕವಿಗಳ ಕೆಲವು ಮಾತುಗಳನ್ನಿಲ್ಲಿ 


ಆಇ 


ಹೀಗೆ ಸಪ್ತರ್ಷಿಗಳು ಗುಣಪ್ರಧಾನವಾದ, ವೃತ್ತಿಮೂಲವಾದ, ಪ್ರತಿಭಾಪೋಷಕ 
ಜ್ನ 


""ಗಣಗಣನೆಯಿಂದಾಯ್ತು ಚತುರ್ವರ್ಣ ವ ವಸ್ತೆ 

ಬೆನ್ನುಕಟ್ಟೆ ತು ತನ್ನ ಹುಟ್ಟೆಂದೆಸೆ ಯಲಿಲ್ಲ 

ವ್ಯಕ್ತಿಯಾಗುತ ಬ್ರ ಹ್ಮವಿದ, ಕ್ಷತ್ರಿಯ, ವೈಶ್ಯ 

ಶೂದ್ರರ ಮಕ್ಕಳೆದ್ದಿಹರು ಮೇಲಿನ ವರ್ಗಗಳ ಹೊಕ್ಕು 

ಮೇಲಿನವರಿಳಿದಿಹರು, ಕ್ಷತ್ರಿಯ, ವೈಶ್ಯ, ಬ್ರಹ್ಮವಿದ 

ಗುಣವಿಲ್ಲದಲೆ ಶೂದ್ರ ಪಂಥಲಿಕೆಯ ತುಳಿಷು 

ಸ್ವಭಾವ-ಸ್ವಗುಣದಂತಿರಲು ವರ್ಗೀಕರಣ 

ಮೇಲುಕೀಳೆಂಬ ಭಾವನೆಯಿರದೆ ಬಾಳಿದನು 

ವ್ಯಕ್ತಿಸಮುದಾಯದಲಿ, ವೇದಕಾಲಾವಧಿಯ 

ಕೊನೆಕೊನೆಗೆ ಮುಗಿದಿರಲು ವೇದಕಾಲಸಮಾಜ, 

ವಿಭವಗಳು ಲಯವಾಗಿ, ವಿವರ್ಣಗೊಳಿಸಿದವು 

ವರ್ಗಮೀವಾಂಸೆಯನು ಜಾಕಿಬದ್ದ ನಿಭೇದ 

ಆನುವಂಶಿಕ ಮೇಲ್ಮೆ, ಮೇಲ್ಮೈ-ಕೀಳ್ಮೆಯ ಭಾವ, 

ಪರಾಜಿತ ಶತ್ರುಗಣ ದಾಸ್ಯ ತಂದಿತ್ತು 

ಚತುರ್‌ವರ್ಣರಾಜ್ಯದಲಿ ಸರಕ್ಕೆ ಭಾವವನು 

—ರೆಶ್ಮಿ, 1-42 

ಜಾತಿ ತಿಬದ್ಧ ವಿಭೇದವಿಲ್ಲದೆ, ಆನುವಂಶಿಕತೆಗೆ ಅವಕಾಶವಿಲ್ಲದೆ, ಒಂದು ಸುಸಂಬದ್ಧ 
ಸಿಮಾಜ ರಚಿಸಿದ ಸಪ್ತರ್ಷಿಗಳೆ ಸ್ವಾ ಯಂಭುವಿನ ಅಂತಿಮ ಸಂಸ್ಕಾ ರವನ್ನು ಆಗ್ನಿ 


ಸಂಸ್ಕಾರವಾಗಿಸಿ ಮರಣವನ್ನೂ ಆರೋಗ್ಯ ಕರ ಪ್ರಸಂಗವನ್ನಾಗಿಸಿದರು. ಈ 
ಪ್ರಸಂ ಗವನ್ನು ಕವಿಗಳು ಅಗ್ನಿ ಸಂಸ್ಕಾರದ ವಿಶಿಷ್ಟ ಹಿರಿಮೆಯನ್ನು ಪ್ರಕಟಿಸಲ 


ಭಾರತಸಿಂಧುರಶ್ಮಿಯ ಯಲ್ಲಿಯ ಮನುಗಳ ಸಾಧನೆ 29 


ಐಗುಪ್ತರ ಫ್ಯ್ಕಾರೊ ದೊರೆಗಳಂತೆ ವಜ್ರವೈ ಡೂರ್ಯಸಹಿತ ಹುಗಿದು 
ಪೀರಮೀಡನು ಕಟ್ಟಬೇ ಕೆ? ಬಡಗುನಾಡ ಸ್ವೀಡರಂತೆ ದೋಣಿಯಲ್ಲಿ ಶವವಿಟ್ಟು 
ಬೆಂಕಿಹಚ್ಚಿ ಸಾಗರದಲ್ಲಿ ತೇಲಿಬಿಡಬೇಕೆ ? ದೇಹಭಸ್ಮಮಾಡಿ ಅಮೃ ತ್ರ 
ಶಿಲಾಕುಂಭದಲ್ಲಿ ಭಸ್ಮ ಕಾಯ್ದಿರಿಸಬೇಕೆ ? ಯಾವುದೂ ಸರಿಯಲ್ಲ. 
ಜು ುಪ್ನದೈಸಿರಿಬೇಡ, ಐಹಿಕ ಸಂಪದಗಳನು 
ಅನಾಗರಿಕ ರೀತಿಯಲಿ ಮೆರೆಸುವ ವಿಧಾನವದು 
ಸ್ವೀಡರ ದೋಣಿಗಳು ಬೇಡ, ಸ್ಕಾದ್‌ವಾದದಲಿ ಮುಗಿದು 
ಅಜ್ಜು ತವಿದೆ ದೋಣಿ ತೇಲಿ ತಲುಪಿದೆ ಲೋಕ 
ಗ್ರೀಕರೆಸಕವು ಬೇಡ, ಕಾಲನನ್ನಣಗಿಸುತ 
ಅಣಗಿಸಿಕೊಳಲು ಮುಂದೆ............ ಕಾ —ರಶ್ಮಿ 1-44. 
ಸ್ವಾಯಂಭುವಿನ ದೇಹ ಭಸ್ಮವಾದರೂ ಮನ್ವ ೦ತರಗಳಲ್ಲಿಯೂ ಆತನ ಚೇತನ 
ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ; ಮಾನಡನ ಮುಂದಿನ ಗತಿ ಏನೆಂದು 
ವಿಶ್ವಾಮಿತ್ರರಂಥವರನ್ನು ಕೇಳುತ್ತಲೇ ಇರುತ್ತದೆ. ಏಳನೆಯ ಮನು ವೈವಸ್ವತನು 
ತನ್ನ ಆನಂದಶೋಧನೆಯಲ್ಲಿ ಸ್ವಾಯಂಭುವಿ ವಿನ ಚಿತಾಭಸ ವಿದ ದಶಾಂಗ ಮ 
ಶಿಖರಕ್ಕೇರಿ ಚಿಂತಿಸುತ್ತಿರುವಾಗಲೆ ಪ್ರಳೆಯಸದೃಶ ಜಲಪ್ಲಾ ದನ ಕಂಡು, ಹೆಂಡತಿ, 
ಮಕ್ಕಳು ರಾಜ್ಯವೆಲ್ಲ ಭಯಂಕರ. ಜಲಪ್ಲಾವನದಲ್ಲಿ ಮುಳುಗಿಹೋದಾಗ 
ಬಾಲಮುಕುಂದನ ದರ್ಶನ ಪಡೆಯುತ್ತಾನೆ : 


ph ವಸ್ವತನ ನಿಮೀಲಿತ ನೇತ್ರದೆದುರು 


ಶೋಭನಾದ್ಭುತ ದೃಶ್ಯ : ಕರಾಳ ರಾತ್ರಿಯಲಿ ಕ 
ಪ್ರಳಯದೇಕಾಂತದಲಿ, ತರಂಗಗಳ ತುಮುಲದಲಿ 

ಸಾಗರದೆದೆಯ ಮೇಲೆ ಜ್ಯೋತಿ ನಂದದ ₹ಂದ 

ಔದುಂಬರ ವರ್ಣದ ಮೇಲೆ ನಂದಾದೀಪ ಢಾಳೈಸಿ I ರಶ್ಮಿ, 1-209. 


ಇದೇ ದಶಾಂಗ ಪರ್ವತದ ಶಿಖರವನ್ನೇರಿ ನಿಂತು ಮಾನವಕುಲೋನ್ನತಿ ಅವನತಿಯ 
ವೀಮಾಂಸಾಪ್ರಕ್ರಿಯೆ ನಡೆಸಿದ್ದಾನೆ ವಿಶ್ವಾಮಿತ್ರ : 


“ಏರುವನು ಮುಗಿಲೆತ್ತರಕೆ 
ನರ ತ್ಕಾಗದಿಂದಾದಿ ಮನು ಸಾ ಿಯಂಭುವಿನಂತೆ” 


ಎಂದು ನಿರ್ಣಯಿಸಿದ್ದಾನೆ. ಇದು ಕನಸುಗಾರ ವಿಶ್ವಾಮಿತ್ರನ ನುಡಿಯಾದರೆ, ಸಿದ್ಧ- 
ಪರಿಪಕ್ವ ವಿಶ್ವಾಮಿತ್ರನು ಮನುಕುಲದ ಭವಿತವ್ಯ ಕುರಿತು ಚಿಂತಿಸುತ್ತಿರುವ 


ಸ್ವಾಯಂಭುವಿನ ಚೇತನಕ್ಕೆ ಹೇಳುವ ಮಾತು ಇನ್ನೂ ಅರ್ಥಪೂರ್ಣ. 
ww 


I: ಕುಲಪಿತಾಮಹ ! ನಿನ್ನ- 
ನಾವರಿಸಿತೇ ಚಿಂತೆ? ಕ್ಷರಾಕ್ಷರವ ದಾಟಿ 
ನಿಂತ ಪುರುಷೋತ್ತಮನ ಚಿತ್ತವನರಿತ ದ್ರಷ್ಟಾರ ರಶ್ಮಿ, eT; 


30 ಲೋಚನ 


ಆದರೆ ಸ್ವಾಯಂಭುವ ಮನುವಿನ ದ್ರಷ್ಟಾರ ಚೇತನವೂ-- 


“ದಿಂದೊಲುಮೆ ಚಿಲುಮೆಯಲಿ ಪಾವನನಾಗುವನು ನರನು 
ಕುಲಾವತಂಸರು ಉದಿಸಿ ನಲಿಯುವದು ಮನುಕುಲವು” ರಶ್ಮಿ, 11-724. 


ಎಂದು ವಿಶ್ವಾಮಿತ್ರನು ಆಶ್ವಾಸನೆ ನೀಡಿದಾಗಲೆ ಸಂತೃಪ್ತವಾಗುವದು, 


"ಭಗವಾನುವಾಚ 
ಇಮಂ ವಿವಸ ತೇ ಯೋಗಂ ಪ್ರೋಕ್ತ ವಾನಹಮವ್ಮಯಂ 
ವಿವೆಸ್ವಾನ್‌ ಮನವೇ ಪ್ರಾಹ ಹ ಮನುರಿಕ್ಷಾಕವೇಬ್ರವೀತ್‌ ೨ -ಗೀತಾ, 4.1, 
[ಭಗವಂತನು ಹೀಗೆಂದನು. 
ಈ ಅವ್ಯಯವಾದ ಯೋಗವನ್ನು ನಾನು ನಿವಸ್ವತ- ಸೂರ್ಯನಿಗೆ ಹೇಳಿದೆನು. 
ವಿವಸ್ವತನು ಮನುನಿಗೆ ಹೇಳಿದನು. ಮನುವು ಇಕ್ತ್ವಾಕುವಿಗೆ ತಿಳಿಸಿದನು.] 


(3) “1 will pour delight from thee as from ajar, 
| will whirl thee as my chariot through the ways, 
| will use thee as my’ sword and as my lyre 
| will play on thee my ministrelsies of thought‘ 


—Sri Aurobindo: Savitri, P. 787-788. 
(4) ಹಓಂಕಾರ ಪುರುಷನ ವಾಣಿ-(ವೈ ವೆಸ _ತನಿಗೆ-) 
""ವರ್ಷಿಸುವುದಾನಂದ, ನಿನ್ನ ಹರ್ಷೊೋದ್ಭ ವದಿ 
ಹಿರಣ್ಮಃ ಯ ಕಲಶದಿಂದಮೃ $ ಸಂತಿ: 
ನೀ ನನ್ನ ರಥ, ನವ ಪಥಗಳಲ್ಲೆ ೋಈಡಿಸುವೆ! 
ನನ್ನ ಖಡ್ಗವ್ಪ ವ್ರ ನೀನು ನವರಣಾಂಗಣಗಳಲಿ ! 


ನೀನೆನ್ನ ವೀಣೆಯಿಹೆ. ನೀ ದೃಷ್ಠಿ ಸಿದ ಮಂತ್ರ 
ನಿನ್ನ ತಂತ್ರಿಗಳೊಳಾಡುವವು ಬಜಾರ್‌ 


ರಶ್ಮಿ: 1-222. 
“ಭಾರತಸಿಂಧುರಶ್ಮಿ'ಯಲ್ಲಿವೆ ಲವ ಶೆ ಎತ ಮನುವಿನ ಸಾಧನೆ ತುಂಬಾ ಅರ್ಥಪೂರ್ಣ 
ವಾಗಿದೆ. ಸ್ವಾಯಂಭುವ ಮನುವಿನಿಂದ ವೈವಸ್ವತನವರೆಗೆ ಭರತಖಂಡದಲ್ಲಾದ 
ಮಾನವಪ್ರಜ್ಞುವಿಕಾಸವು ಅಖಂಡವಾಗಿದೆಯುಲ್ಲದೆ ಈ ವಿಕಾಸಚಿತ್ರಣದಲ್ಲೊಂದು 
ಖಚಿತ ರಚನಾಶಿಲ್ಪವಿದೆ. ವ್ಯಷ್ಟಿಪ್ರಜ್ಞೆ ಹಾಗೂ ಸಮಷ್ಟಿಪ ಜ್ಞ ಗಳ ಬೆಳವಣಿಗೆಯ 
ಹಜ್ಜೆಗಳನ್ನು ಸ್ಪಷ್ಟವಾಗಿ ಕಂ & ರಿಸಲಾಗಿದೆ. ವೈವಸ್ವತ ಮನುವಾಗಲಿರುವ 
ಸತ್ಯವ್ರತ'ನು ದ್ರಾವಿಡ ದೇಶದ ರಾಜನೆಂದು ಜಿಷಿ ಹೇಳುತ್ತದೆ. ಈ 
ಸತ್ಯವ್ರತ ರಾಜನಿಗೆ ಮತ್ತ್ಯರೂಪದಲ್ಲಿ ಕಾಣಿಸಿಕೊಂಡ ಶ್ರೀಮನ್ನಾರಾಯಣನು 
ಪ್ರಳೆಯಜಲಧಿಯಲ್ಲಿ ಭಕ್ತಿ ಎಂಬ ನಾವೆಯಲ್ಲಿ ಈತನನ್ನು ಕುಳ್ಳಿರಿಸಿ ಬ್ರಹ್ಮನ 
ಹಗಲು ಬರುವವರೆಗೆ ರಕ್ಷಿಸಿ ಮನ್ವಂತರ ಬಂದಾಗ ಸತ್ಯವ್ರತನನ್ನೇ ವೆ ವಸ್ವತ ಮನು 


ಜಂ 


ಭಾರತಸಿಂಧುರಶ್ಮಿಯಲ್ಲಿಯ ಮನುಗಳ ಸಾಧನೆ 31 


ವನ್ನಾಗಿಸುತ್ತಾನೆ. ಪ್ರಳಯಜಲಧಿಯಲ್ಲಿ ಸಂಚರಿಸುತ್ತಿರುವಾಗಲೆ ಮತ್ಸ್ಯಾವ- 
ತಾರಿಯು ಪ್ರಕೃತಿ ಪುರುಷ ವಿವೇಕವನ್ನೂ, ಆತ್ಮಜ್ಞಾನವನ್ನೂ ದಿವ್ಯನಾವೆಯ 
ಸ್ವರೂಪದಲ್ಲಿರುವ ಭಕ್ತಿಯೋಗವನ್ನೂ ಸತ್ಯವ್ರತ ರಾಜನಿಗೆ ಉಪದೇಶಮಾಡಿದ 
ನೆಂದು ಭಾಗವತದ ಅಷ್ಟಮ ಸ್ಕಂಧ ತಿಳಿಸುತ್ತದೆ. ಮತ್ಸ ಪುರಾಣದ ಮುಖ್ಯ 
ವಿಷಯವೂ ಇದೇ ಎಂಬ ಸೂಚನೆ ಅಲ್ಲಿದೆ. 


ಈ ಕಥೆಯ ಮುಖ್ಯಾಂಶಗಳನ್ನು ಗಮನಿಸಿದಾಗ ಇದರಲ್ಲಿ ದ್ರಾವಿಡದೇಶ, 
ಹಡಗು-ಸಮುದ್ರಯಾನ-ಇತ್ಯಾದಿಗಳು ಐತಿಹಾಸಿಕವಾಗಿದ್ದರೂ ಸತ್ಯವ್ರತನ ವ್ಯಕ್ತಿತ್ವ 
ಸಾಂಕೇತಿಕವೆ:ಬುದು ಸ್ಪಷ್ಟವಿದೆ. ಜ್ಞಾನಪರಂಪರಿಯ ಹಜ್ಜೆಗಳನ್ನು ಸಾಂಕೇತಿಕ 


ವಾಗಿ ಗುರುತಿಸುವದೂ ಅದಕ್ಕಾಗಿ ಓ೦೧60/೧೩! ಮೂಲವನಾದರಿ ವ್ಯಕ್ತಿಗಳನ್ನು 
ಸೃಷ್ಟಿಸುವದೂ ಪುರಾಣತಂತ್ರವೆಂಬುದನ್ನಿಲ್ಲಿ ಗಮನಿಸಬೇಕು. 


ಗೀತೆಯಲ್ಲಿ ವಿವಸ್ವಾನ್‌ ಸೂರ್ಯನು ಮನುವಿಗೆ ಗೀತೆಯ ಬುದ್ಧಿಯೋಗ 
ಹೇಳಿದನೆಂಬುದೂ ಪ್ರಜ್ಞೆಯ ವಿವಿಧ ನೆಲೆಗಳಿಂದ ಈ ಯೋಗ ಸ್ಟುರಿಸಿದ ಅಂಶವೂ 
ಸಾಂಕೇತಿಕವಾಗಿರುತ್ತದೆ. “ಸಾವಿತ್ರಿ' ಮಹಾಕಾವ್ಯದಲ್ಲಿ ಅಶ್ವಪತಿಯು ಪ್ರಕೃತಿ- 
ಪುರುಷರ ವಿವೇಕವನ್ನು ಪಡೆದ ಬಗೆ-ಅದರ ಪರಂಪರೆಯ ಸ್ವರೂಪವನ್ನು ಚಿತ್ತಿ ್ರಸಿದ್ದೂ 
ಹೀಗೆಯೇ ಅರ್ಥಪೂರ್ಣವಾಗಿದೆ 


‘This knowledge First he had of time born men 

Admitted through a curtain of bright mind 

That hangs between our thought and absolute sight 
Savitri, P. 84. 


ಇಲ್ಲಿ timeborn men ಎಂಬ ಪದವೂ ನಮ್ಮ ವೈಚಾರಿಕ ನೆಲೆ ಹಾಗೂ ಪರಬ್ರಹ್ಮ 
ದೃಷ್ಟಿಗಳ (Absolute sight) ಮಧ್ಯದ ght mind ಎಂಓ ಪರದೆಯೂ 
ನಮ್ಮ ವಿಚಾರದ ನೆಲೆಗೆ ಪರಮಾತ್ಮನ ಜ್ಞಾನವು ಹೇಗೆ ಇಳಿದು ಬರುವದೆಂಬ 
ಮಿಸ್ಟಿಕ್‌_ಆನುಭಾವಿಕ ಕ್ಷ ಕ್ರಮವನ್ನೇ ಸೂಚಿಸುತ್ತವೆ. 

ಈ ದೃಷ್ಟಿಯಿಂದ "ಭಾರತಸಿಂಧುರಶ್ಮಿಯಲ್ಲಿಯ' ಸತ್ಯವ್ರತನೆಂಬ ವೆ ೈವಸ್ವತ 
ಮನು ಯಾವ ಜ್ಞಾ ನಪರಂಪರೆಯನ್ನುಳಿಸಿಕೊಂಡು ಹಾಗೂ ಆ ಪರಂಪರೆಗೆ ಯಾವ 
ವಿಶಿಷ್ಟ ಕಾಣಿಕೆಯನ್ನಿತ್ತು ಭಾರತೀಯ ಜೀವನ ಹಾಗೂ ಪ್ರಜ್ಞೆಗಳನ್ನು ಸಮೃದ್ಧ 
ಗೊಳಿಸಿದನೆಂದು ವಿವೇಚಿಸಬೇಕು. 

ವಿಶ್ವಾಮಿತ್ರನ ಪೂರ್ವದಲ್ಲಿ ಭಾರತೀಯ ಜೀವನದ ಸ್ಥ ತಿಗತಿ ಹೇಗಿತ್ತು? 
ವ್ವೆವಸ್ವತನ ಸೂಕ್ತಗಳಲ್ಲಿ ಕಾಣುವ ಜೀವನದರ್ಶನವೆಂಥದು ? ಈ ಪ್ರಶ್ನೆಗಳು 
ಕಾವ್ಯದ ಐತಿಹಾಸಿಕ ಅಥವಾ ಚಾರಿತ್ರಿಕ ಅಂಶಗಳ ಮೇಲೆ ಬೆಳಕು ಚೆಲ್ಲುತ್ತವೆ, 


32 ಲೋಚನ 


ಉಳಿದದ್ದು "ಭಾರತಸಿಂಧುರಶ್ಮಿ'ಯ ಒಟ್ಟುದರ್ಶನವನ್ನು ಅಭಿವ್ಯಕ್ತಗೊಳಿಸುತ್ತದೆ. 
ಸಾಮಾನ್ಯ ರಾಗದ್ವೇಷ, ಸುಖದುಃಖಗಳ ಆಚೆಗಿನ ಅಮೃತಸ್ವರೂಪವಾದ ಆನಂದ 
ಶೋಧಕನ ಮಾದರಿ ಪುರುಷನಾಗಿ ವೆ ೈವಸ್ನ ಎತ ಮನು ಇಲ್ಲಿ ರೂಪ ತಾಳಿದ್ರಾನೆ. 
ಹೀಗೆ ವೈವಸ್ವತನನ್ನು ಚಿತ್ರಿಸುವಲ್ಲಿ ಕವಿಗಳ ಔಚಿತ್ಯಪ್ರಜ್ಞೆ ವೇದ ಹಾಗೂ 
ಪೌರಾಣಿಕಾಂಶಗಳನ್ನು ಅದ್ಭುತವಾಗಿ ಬಳಸಿಕೊಂಡಿದೆ. ಈ ಔಚಿತ್ಯಪ್ರಜ್ಞೆಯ 
ಮೌಲಿಕತೆಯನ್ನರಿಯಬೇಕಾದರೆ ಕೆಳಗಿನ ಪ್ರಶ್ನೆಗಳಿಗೆ ತಕ್ಕ ಉತ್ತರಗಳನ್ನು 
ಸಹೃದಯನು ಕಂಡುಕೊಳ್ಳಬೇಕು : 

೧) ವಿವಸ್ವತನಾಮಕವಾದ, ಮೃತ ಅಂಡದಂತಿರುವ ಮಾನವಸತ್ವವನ್ನು 
ಮಾರ್ತಾಂಡಾದಿತ್ಯನನ್ನಾಗಿ ಮಾಡಿದ ಆಯಾಸ್ಕನ ಸಾಧನೆ ಸತ್ಯವ್ರತನಿಂದ 
ಹೇಗೆ ಮುಂದುವರಿಯುತ್ತದೆ? ಈ ಮಾರ್ತಾಂಡ ಆದಿತ್ಯಪ್ರಜ್ಞೆಗೂ ಸತ್ಯವ್ರತ- 
ವೈವಸ್ವತ ಮನುವಿನ ಆನಂದಶೋಧನೆಗೂ ಯಾವ ಅನನ್ಯ ಸಂಬಂಧವಿದೆ ? 

೨) ಈ ಆನಂದಸಿದ್ಧಿಗೂ ವೈವಸ್ವತನು ಅನುಭವಿಸಿದ ಪ್ರಳಯ ಹಾಗೂ ಅಲ್ಲಿ 
ಕಂಡ ಬಾಲ ಮುಕುಂದ ದರ್ಶನಕ್ಕೂ ಹತ್ತುಗಡೆಯುಂಟೆ? 

೩) "ಸಾವಿತ್ರಿ? ಕಾವ್ಯದಲ್ಲಿ ಸಾವಿತ್ರಿ ಕಂಡ ಚತುಸ್ವರೂಪಿ ಓಂಕಾರಪುರುಷನ ದರ್ಶನ 
ವನ್ನೇ ವೈವಸ್ವತ ಮನು ಪಡೆದಂತೆ ಚಿತ್ರಿಸಿರುವದರಲ್ಲಿ ಯಾವ ಸಾಫಲ್ಯವಿದೆ? 
೧, ಮೊದಲನೆಯದಾಗಿ, ವೈವಸ್ವತ ಮನುವಿನ ಹಿಂದೆ ಅಯಾಸ್ಯನು ಮೃತ 

ಅಂಡದಂತಿದ್ದ ಮಾನವಚೈತನ್ಯವನ್ನು ಸಂಜೀವನಗೊಳಿಸಿ ಮಾರ್ತಾಂಡನೆಂಬ ಅದಿತ್ಯ 

ಪದವಿಗೇರಿಸಿದ ಸಿದ್ಧಿ ವೈವಸ್ವತ ಮನುವಿನ ಸಾಧನೆಯ ಪೂರ್ವಪೀಠಿಕೆಯಾಗಿದೆ. 
ಮಾರ್ತಾಂಡನಾದ ಆದಿತ್ಯನ ಹೆಸರು "ವಿವಸ್ವತ'ನೆಂದಿರುವುದು ತುಂಬಾ ಗಮನಾರ್ಹ 
ವಾಗಿದೆ... ಏಕೆಂದರೆ ಮಾನವತೆ ಮಾರ್ತಾಂಡವಾಗಿ - ಪ್ರಜ್ಞಾಜ್ಯೋತಿಯನ್ನು 
ಆವಿಷ್ಕರಿಸಿದರೂ ಆ ಖುತಜ್ಯೋತಿಗೂ ಮೂಲವಾದ ಆನಂದವನ್ನು ಸಾಕ್ಷಾತ್ಮರಿಸಿ 
ಕೊಳ ಬೇಕಾಗುತ್ತದೆ. ಈ ದೃಷ್ಟಿಯಿಂದ ವಿವಸ್ವತನಿಗೂ, ವೈವಸ್ವತ ಮನುವಿಗೂ 
ಅರ್ಥಪೂರ್ಣ ಸಂಬಂಧವೇರ್ಪಡುತ್ತದೆ. 

ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನು, 
ಭಗವದರ್ಪಣಯುಕ್ತ ನಿವ _ತ್ತಕರ್ಮಯೋಗವನ್ನು ವಿವಸ್ವಾನ್‌ ಸೂರ್ಯನಿಗೂ, 
ವಿವಸ್ವಾನನು "ಮನು'ವಿಗೂ, ಮನು ಇಕ್ಷ್ವಾಕುವಿಗೂ ಉಪದೇಶಿಸಿದರೆಂದು ಹೇಳ 
ಲಾಗಿದೆ. ಇಲ್ಲಿರುವ ಆದಿತ್ಯಪ್ಪ ಜ್ಞ ಯು “ಮಧುವಿದ್ಯೆ' ಎಂಬ ಧ್ವನಿ "ಇಕ್ಷಂ' 

(ಕಬ್ಬು) ಎಂಬ ಪದದಲ್ಲಿ ಧ್ವನಿತವಾಗಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆದಿತ್ಯನೆ 

ಮಧು ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ : 

"ಅಸೌ ವಾ ಆದಿತ್ಕೋ ದೇವ ಮಧುಃ" (ಆ ಆದಿತ್ಯನೇ ದೇವತೆಗಳ ಮಧು) 
(ಛಾಂದೋಗ್ಯ, 3-1) 


ಭಂ ರತಸಿಂಧುರಶ್ಮಿಯಲ್ಲಿಯ ಮನುಗಳ ಸಾಧನೆ 33 


“ಭಾರೆತಸಿಂಧುರಶ್ಮಿ'ಯ ವೈವಸ್ವತ ಮನುವು ಈ "ಮಧುವಿದ್ಯೆ'ಯ ಆಚೆಗೆ ನೋಡು 
ತ್ತಿದಾನೆ. ಅಂತೆಯೇ 


"ಮಧು ಪ್ರಸ್ತವಣದಿಂದ ತಣಿವುದೆ ದೇವಕಂಠ ತೃಷೆ ತಿ (ರಶ್ಮಿ. [-197) 
-ಎಂದು ಕೇಳುತ್ತಾನೆ. 


“ಮಹಾಜ್ಯೋತಿ ದರ್ಶನ ದೀಪಿಸಿರುವ ಆನಂದ'ಕ್ಕೂ ಮೂಲವಾದ ನಂದಡ, 
ಕುಂದದ ಆನಂದದ ನೆಲೆಗೇರಿ ನಿಲ್ಲುವ ಆಸೆ ವೈವಸ್ವತನಲ್ಲಿ ನಂದಾದೀಪದಂತೆ 
ಬೆಳಗಿತಂತೆ,” . ("ರಶ್ಮಿ', 1-199) 


ಹೀಗೆ ವಿವಸ್ವಾನ್‌ ಸೂರ್ಮನಿಗೂ ವೈವಸ್ವತ ಮನುವಿಗೂ ಅರ್ಥಪೂರ್ಣ 
ಸಂಬಂಧ ಕಂಡಿರುವದು "ರಶ್ಮಿ? ಕವಿಯ ವೈಶಿಷ್ಟ್ಯ. 


೨) ಎರಡನೆಯದಾಗಿ "ರಶ್ಮಿ? ಕಾವ್ಯದ ಪ್ರಜ್ಞಾಕ್ಷೇತ್ರ, ಕಾರ್ಯಕ್ಷೇತ್ರ 
ಎಷ್ಟೇ ಆಳ ಎತ್ತರ ಬಿತ್ತರ ಪಡೆದಿರಲಿ-ಅದರ ಕೇಂದ್ರದೃಷಿ ಸ ಮಾನವಪ್ರಜ್ಞೆಯ 
ಸ್ಥಿತಿಗತಿಗಳನ್ನು ಪ್ರಧಾನವಾಗಿ ಗಮನಿಸಿದೆ ; ಭೂವಿಂಯ ನೆಲೆಯಲ್ಲಿಯೇ ದೃಢವಾಗಿ 
ಕಾಲೂರಿ ನಿಂತಿದೆ. 

ವೈವಸ್ವತ ಮನುವಿನ ದೃಷ್ಟಿಯಲ್ಲಿ - 


""ಮನುಕುಲದ ಮಹೋನ್ನತಿಯು, ವಿಕಸನದ ಜೀವನವು 
ವಿಶ್ವದಲಿ ಮತ್ತುವ ಗಣಕಿಲ್ಲ, ಕುಲಕಿಲ್ಲ.'' ರಶ್ಮಿ 1-200. 

ನಾಲ್ಕು ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮಗಳ ಮೌಲ್ಯವಿವೇಕವು 
ಸ್ವಾಯಂಭುವನಾದ ವೈವಸ್ವತ ಮನ್ವಂತರದ ಮೊದಲೆ ಜನಜೀವನದ ಪ್ರಜ್ಞಾಭಾಗ 
ವಾಗಿತ್ತು, ಈಗ ಸರ್ವ ಜ್ಞಾನ ಹಾಗೂ ಕರ್ಮ ಧರ್ಮಗಳ ಫಲಸ್ವರೂಪಿ ಮೋಕ್ಷ 
ವೆಂಬ ಆನಂದಮೌಲ್ಯದ-ಪರಮಪುರುಪಾರ್ಥದ ಸಾಕ್ಷಾತ್ಕಾರವಾಗಬೇಕಿತ್ತು. ಆದು 
ವೈವಸ್ವತ ಮನುವಿನಿಂದ ಸಿದ್ಧಿಸುತ್ತದೆ. ಈ ಮೋಕ್ಷವೆಂಬ ಆನಂದ ಪುರುಷಾರ್ಥದ 
ಸಿದ್ಧಿ “ಮಾನವಸತ್ವ'ದಲ್ಲಿಯೇ ಸಾಧ್ಯ. ಇದು ಸತ್‌-ಚಿತ್‌-ಆನಂದವೆಂಬ ತ್ರಿಧಾತು 
ಎನ ಅಖಂಡ ಭಾಗ್ಯಾನುಭೂತಿ. 


""ಮಾನವನಂತೆ ಮಣ್ಣಿನಲಿ ಜನಿಸಿ ಮಣ್ಣಾಗುತ್ತ 
ಮುಳು ಮುಳು ಅತ್ತು, ಪಿಸಿ ಪಿಸಿ ನಕ್ಕು, ನರಳಾಡಿ, ಹೊರಳಾಡಿ 
ಕುಣಿಕುಣಿದು, ಚಿಂತಿಸಿ, ಧೇನಿಸಿ, ಭೋಗ-ಯೋಗಗಳ 
ಸಾಧನೆಯಲಿ ಭಾವ-ಬುದ್ಧಿ-ಕರ್ಮದ ಮಿಲನ 
ಸಾಧಿಸುತ ಬೆಳಗುತಿರಲಾತ್ಮಜ್ಜಾ ನೋದಯವು 
ಸಚ್ಚೆ ದಾನಂದದಲಿ ಬೆರೆವ ಭಾಗ್ಯವ ಪಡೆವ 
ಆದಿತ್ಕರಿಗಿಲ್ಲವೀ ಪೂರ್ಣತೆಯ ಸಿದ್ದಿ. ರಶ್ಮಿ 1-200. 


44 ಲೋಚನ 


ಇಲ್ಲಿ ಆದಿತ್ಕರೆಂದರೆ, ಮಿತ್ರಾವರುಣರು, ಅರ್ಯಮನ್‌, ಸೂರ್ಯ, ಸಾವಿತ್ರಿ, 
ಭಗ, ಪೂಷಣರೆಂಬ ಸಪ್ತಸೂರ್ಯರು. ಎಂಟನೆಯ ಮಾರ್ತಾಂಡನು-ಮಾನವ 
ಚೇತನಸ್ಥ ಆದಿತ್ಯನಾಗಿದ್ದು ಅವನು ವಿಕಸನಶೀಲ, ಮೋಕ್ಷಕಾಮಿ ಆನಂದಾರ್ಹನು. 


ಹೀಗೆ ವಿವಸ್ವಾನ್‌ ಸೂರ್ಯನಿಗೂ (ಮಾರ್ತಾಂಡನಿಗೂ) ವೈವಸ್ವತ ಮನು 
ವಿಗೂ ಅನನ್ಯ-ಅನಿವಾರ್ಯ ಸಂಬಂಧವಿರುವಂತೆ "ರಶ್ಮಿ" ಕಾವ್ಯ ಚಿತ್ರಿಸಿದ್ದು- 
ಭಗವದ್ಗೀತೆಯಲ್ಲಿ ಇದರ ಸಾಂಕೇತಿಕ ಧ್ವನಿಯಿರುವದು. ಗಾಯತ್ರೀಮಂತ್ರವು- 
ಸವಿತೃಧ್ಯಾನದಿಂದ ಬುದ್ಧಿ ಪ್ರಾಣಗಳ ಪ ಶ್ರ ಚೋದನೆಯಾಗಲೆಂದು ಪ್ರಾರ್ಥಿಸುತ್ತದೆ. 
ಇದು ಸೂರ್ಯ ಹಾಗೂ ಮನಸ್ಸುಗಳ ಅನನ್ಯಸಂಬಂಧ . ಹೇಳುವದರ ಜೊತೆಗೆ 
ರಾಜರ-ರಾಜರ್ಷಿಗಳ ಬ್ರಾಹ್ಮ-ಕ್ಷಾತ್ರ ಸಂಬಂಧವನ್ನೂ ಧ್ವನಿಸುತ್ತದೆ. ಆದರೆ 
ಗೀತೆಯಲ್ಲಿ "ವಿವಸ್ವಾನ್‌' ಹೆಸರಿನ ಸೂರ್ಯನ ವೈ ಶಿಷ್ಟ್ಯವು ತಿಳಿಯುವದಿಲ್ಲ. “ರಶ್ಮಿ? 
ಕಾವ್ಯದಲ್ಲಿ ವಿವಸ್ವತ ಸೂರ್ಯನು ಚ್‌ “ಮನು 'ವಿಗೆ 


ಅನಿವಾರ್ಯ ಸಂಬಂಧ ಪಡೆಯುತ್ತಾನೆ. 


೩) ವೈವಸ್ವತ ಮನುವಿಗೂ ಪ್ರಳಯ ಅಥವಾ ಜಲಪ್ಲಾವನಕ್ಕೂ ಆತನ 
ಜ್‌ ಅರ್ಥಪೂರ್ಣ ಸಂಬಂಧವಿದೆ. ಅದೇ ರೀತಿಯಲ್ಲಿ ಕಾಲ 
ಕಾಲೇಶ್ವರನ-ಶಿಂಶುಮಾರನ ದರ್ಶನ ವೈವಸ್ವತನಿಗೆ ಮೊದಲು ಲಭ್ಯವಾಗಿ ಆಮೇಲೆ 
ಓಂಕಾರ ಸ ರೂಪಿ ಪರಮಾತ್ಮನ ಸಾಕ್ಷಾತ್ಕಾರವಾದಂತೆ "ರಶ್ಮಿ' ಕಾವ್ಯ ಚಿತ್ರಿಸುವದೂ 
ಒಡ ಜ್‌ 


ಪ್ರಳಯವೆಂಬುದು ಶೂನ್ಯಾವಸ್ಥೆಯಲ್ಲ. ಪ್ರಳಯ ಜಲಧಿಯಲ್ಲಿ ಆಲದೆಲೆ 
ಯೆಂಬ ಪರಾಪ್ರಕೃತಿಯ ಮೇಲೆ-ಅಥವಾ ಕ್ಷೀರಸಾಗರವೆಂಬ ಆನಂದೋದಧಿಯಲ್ಲಿ 
ಅನಂತಶಯೆನನಾಗಿ ನಾರಾಯಣನಿದಾನೆಂಬುದೇ ಭಾಗವತದರ್ಶನ. ವೆ ವಸ್ವತನಿಗೂ 
ಬಾಲಮುಕುಂದ ದರ್ಶನವಾಗುತ್ತ ದೆ. ಪರಮಾತ್ಮನು ಆನಂದಮಯನೆಂಬುದೂ 
ಇದೇ ಅರ್ಥದಲ್ಲಿ. ಆನಂದಮಯನೊಡನೆ ಯೋಗ ಹೊಂದಬೇಕೆಂದೇ ಬ್ರಹ್ಮಸೂತ್ರ 
ಹೇಳುತ್ತದೆ. 


"ಅಸ್ಮಿನ್‌ ಅಸ್ಕ ಚ ತದ್ಯೋಗಂ ಶಾಸ್ತಿ" 1, 1-19. 


[ಮತ್ತು ಇವನಲ್ಲಿ (ಆನಂದಮಯನಲ್ಲಿ) ಇವನ ಆ ತದ್‌ - ಯೋಗವನ್ನು 
(ಶಾಸ್ತ ವು) ಉಪದೇಶಿಸುತ್ತದೆ.] 


"ರಶ್ಮಿ ಕಾವ್ಯದಲ್ಲಿ ಧ್ರುವಮಂಡಲವನ್ನು ಸವಿತೃರೂಪದಲ್ಲಿಯೂ ಮೇರುಗಿರಿಯನ್ನು 
ಬಾಲಮಾರ್ತಾಂಡನಾಗಿಯೂ ಸುತ್ತುತ್ತಿರುವ ಸೂರ್ಯನು- 


"“ಜೀವಜಾತದ ಸಕಲ ಹೃ ದಯದಲಿ ಮಿಡಿಯುತಿಹ 
ಪ್ರೇಮ ಪ್ರ ಜ್ಜ ಗೆಪ ಪ್ರಳಯವಿಲ್ಲೆಂದೊರೆದಿಹನಾತ'' ರಶ್ಮಿ, 1-204. 


6] ಭಾರತಸಿಂಧುರಶ್ಮಿಯಲ್ಲಿಯ ಮನುಗಳ ಸಾಧನೆ 35 


ಆನಂದಮಯ ಪರಮಾತ್ಮನಿಗೆ "ಪ್ರಿಯೆಂ' ಎಂಬುದೇ ಶಿರಸ್ಸೆಂದು ತೆ ತ್ತಿರೀಯ 
ಉಪನಿಷತ್ತು ಸಾರುತ್ತದೆ. ಪ್ರೇಮವೂ ಅಮೃತಸ್ವರೂಪವೆಂದೇ ಇದರ ತಿರುಳು. 


ಸಾವು. ತಂದೊಡ್ಡುವ ವಿನಾಶದಿಂದ ಸ್ಮೂಲದೇಹ-ಸ್ಕೂಲ ಪ್ರಪಂಚ ಕಳಚಿ 
ದರೂ ಸೂಕ್ಷ್ಮಶರೀರವಿರುತ್ತದೆ. ಆದರೆ ಪುನಃ ಹೊಸ ದೇಹ ತಳೆದು ಪುನರ್ಜನ್ಮ 
ಪಡೆಯುತ್ತದೆ. 


ಈ ವಾಸ್ತವ ಸತ್ಯವನ್ನು ಶಿಂಶುಮಾರ ದರ್ಶನದಲ್ಲಿ-ಬಾಲವನ್ನು ಬಾಯಲ್ಲಿ 
ಹಿಡಿದ ಮಕರರೂಪದ ಪರಮಾತ್ಮನ ಸಾಂಕೇತಿಕ ಚಿತ್ರದಲ್ಲಿ ಮೂಡಿಸಲಾಗಿದೆ. 
“"ಮಹಾಪ ಳಯದ ಸಮಯ, ಬಣ ಬಣ ದ ವಿಶ 
ಇಲ್‌ ಣ ಣ ವ 
ಬಣ್ಣವು ಬಿಚಿ ಸ ಬೀಳುತಿರೆ ಬಾಲವನು ಕಚ್ಚುವನು 
ಶಿಂಶುಮಾರನು ತನ್ನ ಬಾಯೊಳಗಿ ದ್ರ, ತುದಿ-ಮೊದಲು 
ಒಂದಿರಲು : ಸಾವಿನೊಳು ಹುಟ್ಟು ಆಸ್ತದೊಳುದಯ! 
ನವಸೃಷ್ಟಿಗೋಮ್‌ ಸ್ವಸ್ತಿ. ಮಹಾಮಂಗಲವಾಗ.'' ರಶ್ಮಿ, 1-203. 
"ರಶ್ಮಿ' ಕಾವ್ಯದಲ್ಲಿ ವೈವಸ್ವತ ಮನು. ಸತ್ಯವುತ- ನಿಗೆ ಶಿಂಶುಮಾರ ದರ್ಶನ 
ವಾದ ಭಾಗ ತುಂಬ ಸುಂದರ, ಅರ್ಥಪೂರ್ಣ. ಭೂಮಪ್ರತಿಮೆ (Cosmic 
Image) ಇಲ್ಲಿ ಅದ್ಭುತವಾಗಿ ಮೆ ದಾಳಿದೆ. ಸರ್ವನಾಶದಲ್ಲಿಯೊ ಧೃತಿಗೆಡದೆ 
ತ್ಸ ದ್‌ ಎವ 
ನವಸೃಷ್ಟಿಯೆ ದಿವ್ಯಸಂಕಲ್ಪವನ್ನು ಕಾಯ್ದು ಕೊಳ ಲು ವೆ ಓವಸ್ಥ ಎತ ಮನುವಿಗೆ 
ಪ್ರೇರಣೆ ಇತ್ತ ರೂಪೆವಿದು. ; 


ಕಾಲಸುಕೇತನಾದ ಈ ವ್ಯಕ್ತಸಾಂತ ಭಗವಂತನಿಗೆ, ಕೋಟಿ ಸ್ವಪ್ನಗಳನ್ನು 
ಕುಡಿಯಲ್ಲಿ ಚಿವುಟಿ, ಗಂಡುಗನಸುಗಳನ್ನು ವಿಶ್ವಗಳಗಲ ಹಬ್ಬಿಸುತ್ತ ಸಂವರ್ಧಿಸುವ 
ಈ ಕಾಲೇಶ್ವರನಿಗೆ- 


"ಬಲಮುರಿ ಶಂಖದಂತಿಹುದು ಶಿಂಶುಮಾರನ ರೂಪ 
ಘಟ್ಟಮಾರ್ಗದ ಮೇಲೆ ಮಾರ್ಗ, ಮುರಿ ಮೇಲೆ ಮುರಿ 
ಸರ್ವದೇವತಾಸ [ರೂಪ ಮಂಗಲಚಕ್ರ 
ಧರಿಸಿದೆ ದ್ಯ್ಯಮಂಡಲವ, ಮ:ತ್ತುರತುನಗಳಂತೆ. 
ಸಿಂಗರಿಸಿದೆ ಮೆಯ್ಯ. ಗ್ರೆಹತಾರೆ ಸೆಕ್ಕಿಸಿಕೊಂಡು. 
ಬಾಯೊಳು ಸೂರ್ಯ, ಮೇಲೆತ್ತಿದ ಬಾಲದಲಿ ಧ್ರುವ, ಕೂರ್ಮ 
ಸಮಸ್ತ ಜ್ಯೋತಿರ್ಮಂಡಲಾಧಾರವಾಗಿಹ:ದು 
ಕಾಲಚಕ್ರಗತಿ ಕೆಳಬಿಂದುವಿರೆ ಸೂರ್ಯ.'' --ರಶ್ಮಿ, 1-202. 


ಶ್ರೀ ಅಂಬಿಕಾತನಯದತ್ತರ “ಹಕ್ಕಿ ಹಾರುತಿದೆ ನೋಡಿದಿರಾ” ಎಂಬ ಕಾ 
ಸಂಕೇತದ ಅದ್ಬುತ ಕವನವನ್ನು ಬಿಟ್ಟರೆ ಇಂಥ ವಿಶ್ವವ್ಯಾಪಕ ಪ್ರತಿಮಾ ಮಾಲೆ 


ಫ್‌ ಭ 
ಬೇರೆಡೆಗೆ ಸಿಗುವದಿಲ್ಲ. 


36 ಲೋಚನ 


""ಬ್ರಹ್ಮಾಂಡಗಳನು ಒಡೆಯಲು ಎಂದೋ 

ಬಲ್ಲರು ಯಾರಾ ಹಾಕಿದ ಹೊಂಚ....'' 
ಎಂದು ಶ್ರೀ ಅಂಬಿಕಾತನಯದತ್ತರು ಹೇಳಿದಂತೆ ಬ್ರಹ್ಮ ಅಂಡಗಳನ್ನು ಒಡೆದು 
ಬ್ರಹ್ಮಸೃಷ್ಟಿಗೆ ಕಾರಣವಾಗುವಂಥ ಶಕ್ತಿ ಶಿಂಶುವಕಾರದೇವನಿಗುಂಟು. 
ೂಚನೆಯನ್ನೇ ಆತನು ವೈವಸ್ವತ ಮನುವಿಗೆ ನೀಡುತ್ತಾನೆ. ಅದರಂತೆ 
ನ ಬಾಳಿನಲ್ಲಿ ಪ್ರಳಯವೂ ಬರುತ್ತದೆ. ಅದರಲ್ಲಿ ಶ್ರದ್ಧಾ ಎಂಬ 
೦ಡತಿಯೇ ಮೊದಲಾಗಿ ಸಮಸ್ತವೂ ಮುಳುಗಿಹೋಗುತ್ತವೆ. ಆದರೆ ಆ ವಿನಾಶದ 
ಜಲಧಿಯಲ್ಲಿ ಅವಿನಾಶಿ ಬಾಲಮುಕುಂದನ ದರ್ಶನವೂ, ನವರಾಷ್ಟ್ರೋದಯದ 
ಆದೇಶವೂ ಹೊಳೆಯುತ್ತವೆ. ಪರಂಪರೆಯಲ್ಲಿ ಮುಕುಂದನೆಂದರೆ ಮುಮುಕ್ಷು 
ಉಪಾಸ್ಕನೆಂದೇ ಅಥೆನೃಸುತ್ತಾರೆ. ವೈವಸ್ವತನೂ ಮೃತ್ಕುಮುಖದಲ್ಲಿ ನಿರ್ಭೀತನಿಹ 
ಸಮಯದಲ್ಲಿಯೇ ಆನಂದದುಗಮವನು . ಗುರುತಿಸಲು ಸಮರ್ಥನಾಗುತ್ತಾನೆ ; 
ಪೋಷಣೆಗೆ ಬಾಹ್ಮಸುಖ ಬೇಕಿಲ್ಲ ಎಂದೂ ಬತ್ತದ ಅಂಗುಷ್ಮ ನಿರ್ದುರಿಣಿ 
ದಿಯಾದವನಿಗೇ ಸದಾ ಸಾವಧಾನತೆ. 


LEO, 
El: ೪ 
UA ಜ 
GL 


ಸಿ 
ತ 
2 


ದಿ 
81 
(9 


ಳ್‌ 
\ 


“ನೀಲಮೇಘಶ್ಯಾಮ ಶಿಶುವಿಷುದು ಪ್ರಳಯೋದಕದ 

ವಜ್ರ ರಸಾಂಕಿತದೊಳಸಹಾಯವೆಂಬಂತೆ. 

ಆದರೊರಗಿಹುದು ಸಾಗರದಲೋಲ ಕಲ್ಲೋಲ 

ತುಮುಲದಲಿ ಸಾವಧಾನತೆಯೆ ಮೆಯ್ವೆತ್ತಂತೆ 

ಸರ್ವಮಯು, ಅಚಲ, ಆಧ್ವನಿಕ, ಆನಂದಮಯ! ರಶ್ಮಿ, 1-210. 


ಇಂಥ ಸ್ವಾನಂದಾನುಭೂತಿ, ಸಾವಧಾನತೆ, ನಿರ್ಭೀತಿಗಳಿದ್ದ ವೀರಪುರುಷನೆ 


ನವರಾಷ್ಟ್ರ ನಿರ್ಮಾಪಕನಾಗಬಲ್ಲ. ವೈವಸ್ವತ ಮನುವಿನಲ್ಲಿ ಅಂಥ ನಿರ್ಮಾಣ 


ಈ ಆನಂದವು ಬರಿ ಮೈಮರೆಯಿಸುವ ಮದೋನ್ಮತ್ತತೆಯಲ್ಲ. ವಿಶ್ವ 
ವಿಮುಖ ಕೈವಲ್ಯವಲ್ಲ; ಸಾರ್ವಭೌಮಿಕೆಯತ್ತ ಮುನ್ನಡೆಯಿಸುವ ಸೃಜನಶೀಲ 
ಸತ್ತ್ವಾನುಭೂತಿಯಿದು. 

ಈ ಸೃಜನಶೀಲ ಸತ್ತ ಶಸಾರ್ವಭೌಮಿಕ ಶಕ್ತಿ ಸಾ ್ಯರ್ಥನಿಷ್ಠವಾಗಿಯೇ ಉಳಿದರೆ 
ಎಕ್ಷಸೀಯವಾಗುವದು. ಸಾಧಕನಲ್ಲಿ ಜಾಗೃತವಾದ ನಿರ್ಭೀತ ಆತ್ಮವಿಶ್ನಾಸ, 


ಈ 


ವ 
ಸೃಜನಶೀಲ ಸಂಕಲ್ಪಶಕ್ತಿಯು ರಾಕ್ಷಸೀಯವಾಗದಿರಬೇಕಾದರೆ ವಿಶ್ವದ ಸಮಸ್ತ 


ಶಕ್ತಿಗೊಡೆಯನಾದ ಪರಮಾತ್ಮನ ಸಂಕಲ್ಪಶಕ್ತಿಗೆ ಶರಣಾಗಿ ಆತನ ಸಂಕಲ್ಟಾಭಿ- 
ನಾಗುವದೇ ಪರಮ ಸಿದ್ಧಿ. 


tl 
ಜದ 
೩ 
ತ್ರ 
© 
೮೬ 
CHUL 


೩) ವೈವಸ್ವತ ಮನುವು ಅಂಥ ಪರಮಸಿದ್ದಿಯತ್ತ ಸಾಗುವ ಪ್ರೇರಣೆ 
ಯನ್ನು ಬಾಲಮುಕುಂದ ದರ್ಶನದಿಂದ ಪಡೆಯುತ್ತಾನೆ ; ನವರಾಷ್ಟ್ರನಿರ್ಮಾಣದ 


ಭಾರತಸಿಂಧುರಶ್ಮಿಯಲ್ಲಿಯ ಮನುಗಳ ಸಾಧನೆ 37 


ಸಂಕಲ್ಪ, ಒಬ್ಬ ವೀರಪುರುಷನ ಮಹತ್ವಾಕಾಂಕ್ಷೆಯಲ್ಲ; ಅದು ಪರಮಾತ್ಮನ ದಿವ್ಯ 
ಸಂಕಲ್ಪ ; ಅದು ಆ ಪರಮಾತ್ಮನತ್ತ ಸಾಗಬೇಕು. 


ಯಾರು ಮುನ್ನಡೆಯಿಸುವವರು? ವೈವಸ್ವತನಿಗೆ ತಾನು ಬಿಡಲಿರುವ 
ತರ್ಪಣದ ಬೊಗಸೆಯಲ್ಲಿ ಕಿರುಮೀನಾಗಿ ಕಾಣಿಸಿಕೊಂಡ ಮತ್ಸ್ಯಾವತಾರಿ-ವೇದ 
ಪುರುಷನೆ ಮಾರ್ಗದರ್ಶಕ. ಬೊಗಸೆಯಲ್ಲಿ ಕಾಣಿಸಿಕೊಂಡ ಕಿರುಮೀನವು ತೊಟಿ ಶಿ 
ಕೊಳ, ಸಮುದ್ರಗಳನ್ನೂ ತುಂಬಿ ಬೆಳೆದು-ತ್ರಿಪದಸ್ಥ ವಿಷ್ಣುವಿನಂತೆ ಬೃಹದಾಕಾರ 
ವಾಗುತ್ತದೆ. ಆ ಮತ್ಸಾ (ವತಾರಿಯ ದರ್ಶನದ ಪ್ರಥಮ ಲಾಭವೆಂದರೆ ಔದುಂಬರ 
ರೂಪದಲ್ಲಿ ಶ್ರದ್ಧೆ ಮರಳುತ್ತದೆ. . ಆ ನೂತನ ಶ್ರದ್ಧಾದೇವಿಯನ್ನು ಪತ್ನಿಯನ್ನಾಗಿ 
ಸ್ವೀಕರಿಸಿ ಆಕೆಯ ರಕ್ಷೆಯಲ್ಲಿ ತಪಸ್ಸುಮಾಡಿ ಓಂಕಾರರೂಪನನ್ನು ಸಾಕ್ಷಾಶ್ಮರಿಸಿ 
ಕೊಳ್ಳುತ್ತಾನೆ. 


ಸತ್ಯವ್ರತನು ಅನುಭವಿಸಿದ ಪ್ರಳಯ ಅತ್ಯಂತ ಕರುಣಾದ್ಭುತವಾಗಿ 
ಮಾನವೀಯವಾಗಿ ರಶ್ಮಿಯಲ್ಲಿ ಚಿತ್ರಿತವಾಗಿದೆ. ಇಜಿಪ್ತ ದೇಶದ ಪಿರಮೀಡಗಳ 
ತಳದಲ್ಲಿ ಸಾಮ್ರಾಟರು ರಾಜವೈಭವದೊಡನೆ ಪರಿವಾರಸಹಿತ ಹೂಳಲ್ಪಟ್ಟಂತೆ- 
ಸತ್ಯವ್ರತ ಮಹಾರಾಜನ ಹೆಂಡಿರು ಮಕ್ಕಳು ವೇಷಭೂಷಣಸಹಿತವಾಗಿ ಪ್ರಳಯಜಲ 
ದಲ್ಲಿ ಮುಳುಗಿಹೋಗಿದ್ದಾರೆ. ಮುಳುಗಿದ ಅರಮನೆಯಲ್ಲಿ-- 


""ಸಾಕಿದಂತಿವೆ.ಸದಾ ಸಾಕಿದಲ್ಲಿಯೆ ತೃಪ್ತ 
“ಹ. ಮೃಗ-ಪಕ್ಷಿ ಕಾದಿಹುದು ಶಯ್ಯಾಗಾರ ದಂಪತಿಯ 
ನಿದ್ರೆಯಲಿ ಸ್ತಬ್ಧ ಸಂತತ ತೂಗುದೊಟ್ಟಿಲಲಿ ಮಗು 
ಐಗುಪ್ತರ ಹೊಳುಮನೆಯೊಳೆಲ್ಲೀ ಹಿರಿಮೆ ?...'' --ರಶ್ಮಿ, 1-215. 


2” ಕೆರುಳು ಕಿತ್ತುಬರುವಂತಹ ದಾರುಣ ಸನ್ನಿವೇಶವನ್ನು ಸೃಷ್ಟಿಸಿ, ಇಂಥ 
ಹುನಾಶದ ಗರ್ಭದಿಂದಲೇ ನೂತನ ರಾಷ್ಟ್ರವೊಂದೂ ರೂಪುಗೊಳ್ಳುವಂತೆ ಮಾಡಿರು 
ವದರಲ್ಲಿ ಕವಿಯ ದಾರ್ಶನಿಕ ರಸದೃಷ್ಟಿಯಿದೆ. ಇಂಥ ದೃಶ್ಯಮಾಲಿಕೆಗಳಿಂದಲೇ 
ಪರಶ್ಮಿ' ಕಾವ್ಯ ಹಜ್ಜೆಹಜ್ಜೆಗೆ ಮಾನವೀಯ ಸಂಸ್ಕರ್ಶ ನೀಡುತ್ತದೆ. ಇದು ನಮ್ಮ 
ನಿಮ್ಮ ಜನ್ಮಜನ್ಮಾಂತರದ ಜೀವನದರ್ಶಕ ಕಾವ್ಯವೆಂದು ಅನುಭವಕ್ಕೆ ಬರುತ್ತದೆ. 


₹ ಸತ್ಯವ್ರತನಲ್ಲಿ ಒಂದು ಅನುಪಮ ವೀತರಾಗ ಹುಟ್ಟುತ್ತದೆ. ಆದರೆ ಅದು 
ಅತನನ್ನು ನವಮನ್ವಂತರಾಧಿಪತಿಯಾಗುವತ್ತ ಕೊಂಡೊಯ್ಯುತ್ತದೆಯಲ್ಲದೆ, ಜೀವನ 
ದಿಂದ ವಿಮುಖಗೊಳಿಸುವದಿಲ್ಲ. ಅಂತೆಯೇ ಆತನ ಔದುಂಬರಾಣಿಯ ಪ್ರೇಮರಕ್ಷೆ 
ದೊರೆಕಿದೊಡನೆ ಪುನಃ ಅಂತರ್ಮುಖಿಯಾಗಿ ಆನಂದದುಗಮಶೋಧನೆಗಿಳಿದು 
ಚತೂರೂಪಿ ಓಂಕಾರಪುರುಷನನ್ನು ಒಳಗಣ್ಣಿನಿಂದ ಕಾಣುತ್ತಾನೆ. 


ಶೆ ಓಕ್ಷಣಿಕವಾಗಿಯೂ ತುಂಬಾ ಅರ್ಥಪೂರ್ಣವಾದ ಅನುಭೂತಿ ಇದು. ಇಡಿ 


38 ಲೋಚನ 


ಕ್ರಿತ್ವದ ಅಖಂಡತೆಯನ್ನು ಓಂಕಾರ ಸಾಧಿಸುತ್ತದೆ ; ಏಕೆಂದರೆ ಜಾಗೃತಿ, ಸ್ವಪ್ನ, 
ಸಷ ಹಾಗೂ ತುರೀಯ ನೆಲೆಗಳವರೆಗೆ-ಹರಡಿದ ಚೈತನ್ಯದ ಬಗೆಗೆ-ಪ್ರಜ್ಞೆ 
ಆನಂದಗಳ ಬಗೆಗೆ ಸತ್ಯವ್ರತನೀಗ ಎಚ್ಚರಗೊಳ್ಳುತ್ತಾನೆ. ಹೊರಗಿನಿಂದ ಬಾಹ್ಕ 
ಚಾಚ ಹ: ಸಮಸ್ತ ದೇವತಾಪ್ರಪಂಚ ಹಿರಣ್ಯಗರ್ಭರೂಪವಾಗಿ, 

ಕ್ತವು ಅದಿತಿಮಾತೆಯ ಈಶ್ವರೀನೆಲೆಯಾಗಿ ಅದರಾಚೆಗೆ ಸಚ್ಚಿದಾನಂದದ 
ಕಾಗೆ ರೂಪಿ ತುರೀಯ ಪುರುಷ ನನ್ನು ಕಾಣುತ್ತಾನೆ... ಮಾಂಡೂಕ್ಕೋಪ- 
ನಿಷತ್ತಿನ ಈ ತುರೀಯ ಪುರುಷನನ್ನೇ “ಆತ್ಮಾ” ಎಂದು ಕರೆದಿದ್ದು “ಸ ಆತ್ಮಾ ಸ 
ವಿಜ್ಞೇಯಃ” ಎಂದು ಹೇಳಲಾಗಿದೆ. “ಸಾವಿತ್ರಿ” ಕಾವ್ಯದಲ್ಲಿ ಸಾವಿತ್ರಿ ಗೆ ಕಂಡ ಈ 
ಪರಮಪುರುಷನ ವರ್ಣನೆಯನ್ನು ಶ್ರೀ ಅರವಿಂದರು ಅನನ್ಯ ಐಾಕ್ಕಿನಲ್ಲಿ ಮೂಡಿಸಿ 
ದಾರೆ- 


‘"The bliss that made the world in his body lived. 
Love and delight were the hand of the sweet form’ 
Savitri, P. 765. 


ಹೆತ್ತ ಹಿಗ್ಗು ಮಿನುಗಿತು ಮುಖದ ಕಾಂತಿಯಲಿ 


4) 
ಮ, ಆನಂದವಾ ಸುಭಗಾಕೃತಿಗೆ ಶಿರಪು.... ರ ಶ್ಮಿ, 1-219. 


"ಮುನಿ? ಎಂಬ ಹೆಸರು ಈ ಓಂಕಾರಸಾಕ್ಷಾತ್ಕಾರಿಗೇ ಎಂದು ಮಾಂಡೂಕ್ಕೋಪ- 
ನಿಷತ್ತು ಹೇಳುತ್ತದೆ. 
""ಓಂಕಾರೋ ವಿದಿತೋ ಏನ ಸ ಮುನಿಃ ನ ಇತರೋ ಜನಃ” 
—ಮಾಂಡೂಕ್ಕ, 4-7. 

ಖುಷಿ ಹಾಗೂ ಮುನಿಗಳು ಪರಸ್ಪರ ವಿರೋಧಿಗಳಲ್ಲ. ಆದರೆ ಈ ಪದ 
ಗಳನ್ನು ಪ್ರತಿನಿಧಿಸುವ ದಾರ್ಶನಿಕರಿಗೆ ವಿಶಿಷ್ಟ ಸಿದ್ಧಿ ಉಂಟು. «ಯಷಿಗಳು'- 
ಎಂದರೆ ಐತರೇಯ ಉಪನಿಷತ್ತು ಹೇಳುವಂತೆ ಆದಿತ್ಯೋಪಾಸಕರು. . 'ಸಮಸ್ತೆ 
ವಿಶ್ವವನ್ನು ಬೆಳಗುವ ಆದಿತ್ಕಾಂತರ್ಗತ ಪರಮಾತ್ಮನನ್ನೇ ತಮ್ಮ ಹೃದಯದಲ್ಲಿಯೂ 
ಕಂಡು `ಸೋಹಮಸ್ಮಿ' ಎಂದು ಉಪಾಸನೆ ಮಾಡುವವರು. 

ಪರಮಾತ್ಮನನ್ನು ನಿರಾಕರಿಸದೆ ಉಪಾಸನೆ ಮಾಡುವ ಮೂರು ಬಗೆಯೌ 
ಚೇತನಗಳಲ್ಲಿ ದೇವತೆಗಳು “ಪವಮಾನ” ಅಂತರ್ಗತನನ್ನೂ ಮನುಷ್ಯರು ಅರ್ಕರೂಪಿ 
ಅಗ್ನಿಮಂತರ್ಗತ - ಕರ್ಮೋಪಾಸ್ಯ ಪರಮಾತ್ಮನನ್ನು ಉಪಾಸಿಸುತ್ತಾರೆಂದು 
ಐತರೇಯ ಉಪನಿಷತ್ತು ತಿಳಿಸುತ್ತದೆ. ರಶ್ಮಿ” ಕಾವ್ಯದಲ್ಲಿ ಸಪ್ತರ್ಷಿಗಳ ಸಾಧನೆ 
ಯನ್ನು ಮೀರಿ ಸತ್ಯವ್ರತನು ಚತೂರೂಪಿ ಓಂಕಾರಪುರುಷನನ್ನು ಸಾಕ್ಷಾತ್ಯರಿಸಿ 
ಕೊಂಡು. ಮೌನಿಯಾಗುತ್ತಾನೆ. ಅಂದರೆ ಅವನ ಮಾತು ಮಂತ್ರವಾಗುತ್ತದೆ ; 
ಕರ್ಮಗಳು ಭಗವತ್‌ ಸಂಕಲಾ ಶಭಿವ್ಯಕ್ತಿಗಳಾಗುತ್ತವೆ ; ಭಾವಗಳು ಆನಂದ ಪ್ರೇಮ 
ಗಳ ಸಾಗರವಾಗುತ್ತವೆ-ಎಂದೇ ಅರ್ಥ. 


ಭಾರತಸಿಂಧುರಶ್ಮಿಯಲ್ಲಿಯ ಮನುಗಳ ಸಾಧನೆ 39 


**ಬಿತ್ತರಿಸಿದೇಕಾಂಗ ನೇತ್ರ ವನು ತೆರೆಯುವೆನು 
ಧೃನಿಯಿಲ್ಲದಾನಂದದಾಧಿಕ್ಕವನು. ರಶ್ಮಿ, 1-222. 


| open the wide eye of solitude 
To uncover the voiceless rapture of my bliss. 


— Savitri, P, 783 
ಇದೆಲ್ಲ ಏತಕ್ಕಾಗಿ? ಪರಮಾತ್ಮನಂ ಸತ್ಯವ್ರತನಿಗೆ ಹೇಳುತ್ತಾನೆ : 


ಮರಳು ಧಾರಿಣಿಗಿನ್ನು 
ಕ್ಷಿತಿಯುದ್ಯಾನದೊಳೊಂದು ಜ್ಕೋತಿ ಬೀಜವ ಬಿತ್ತು! 
ಮಂಗೆಲಮಯು ಸಮಯ ನಿನ್ನದಾಗುವದು 

ನಿನ್ನ "ಇಂದು'ಗಳು ನಾನೆಚ್ಚೆ ಜ್ಕೋತಿರ್ಬಾಣ 

ನಿನ್ನ "ನಾಳೆ'ಗಳೆನ್ನ ದಿವ್ಯ ಸಂಕಲ್ಪಗಳು. 

ಒಗುವಿಗುವ ರವಿತೇಜ ನಿನ್ನ ಹಗಲುಗಳು, ಮಗು! 

ನಿನ್ನ ರಾತ್ರಿಗಳೆನ್ನ ನಕ್ಷತ್ರಾಗಾರಗಳು....... 4 —ರಶ್ಮಿ', 3 


""Earth shall be my work chamber and my house, 
My garden of life to plant a seed divine, 
X X X 
Thy days shall be my shafts of power and light, 
Thy nights my starry mysteries of joy---*.- ಹ 


—Savitri, P. 784 


ಸಾವಿತ್ರಿ ಹಾಗೂ ವೈವಸ್ವತರ ಚತೂರೂಪಿ ಓಂಕಾರಪುರುಷನ ದರ್ಶನ 
ಹಾಗೂ ಸಂಭಾಷಣೆಗಳಲ್ಲಿ ಸಾಮ್ಯವಿದ್ದರೂ ಅವುಗಳ ಉದ್ದೇಶದಲ್ಲಿದ್ದ ಭಿನ್ನತೆಯನ್ನು 
“ರಶ್ಮಿ' ಕಾವ್ಯದ ಕವಿ ಟಿಪ್ಪಣಿಗಳಲ್ಲಿ ಸ್ಪಷ್ಟಗೊಳಿಸಿದ್ದಾರೆ.* ವೈವಸ್ವತನು ಸಾವಿತ್ರಿ 
ಯಂತೆ ಪೃಥಿ ಓಯನ್ನು ದಿವ್ಯಜೀವನದೆಡೆಗೆ ಒಯ್ಯದಿದ್ರರೂ “ ಕ್ಷಿತಿಯುದ್ಯಾನ- 
ದೊಳೊಂದು ಜ್ಯೋತಿ ಬೀಜವ ಬಿತ್ತು” ಎಂಬ ಅನುಗ್ರಹ ಆದೇಶವನ್ನು ಪರಾತ್ಸರ 


* “ಪುಟ 217, 5ನೇ ಸಂಧಿಯಲ್ಲಿ ವೈವಸ್ವತನಿಗೆ ಕಾಣಿಸಿಕೊಂಡ ಚತುರ್ಮುಖ ಪುರುಷ 
ಹಾಗೂ ಅವನೊಡನಾದ ಸಂವಾದವನ್ನು ಶ್ರೀ ಅರವಿಂದರ "ಸಾವಿತ್ರಿ' ಮಹಾಕಾವ್ಯದ 11ನೆಯ 
ಕಾಂಡ (The book of Everlasting Day) ದಿಂದ ಸ್ವತಂತ್ರವಾಗಿ, ತೀರ ಸಂಕ್ಷಿಪ್ತ 
ವಾಗಿ ಅಲ್ಲಲ್ಲಿ ಅನುವಾದಿಸಲಾಗಿದೆ. ಆ ಕಾಂಡದ ಉದ್ದೇಶ ಬೇರೆ; ಇಲ್ಲಿ ಈ ಸಂಧಿಯ ಉದ್ದೇಶ 
ಬೇರೆ. ಅಲ್ಲಿ ಸಾವಿತ್ರಿಗೆ ಪೃಥ್ವಿಯನ್ನು ಮುಂದೆ ದಿವ್ಯಜೀವನದೆಡೆಗೆ ಒಯ್ಯಬೇಕಾಗಿದೆ. ಇಲ್ಲಿ 
ವೈವಸ್ವತನಿಗೆ ಆನಂದದ ಪರುತ್ಚರ ಉಗಮವನ್ನು ಕಂಡುಹಿಡಿಯಬೇಕಾಗಿದೆ. ಚತುರ್ಮುಖ 
ಪುರುಷನ ದರ್ಶನ ಹಾಗೂ ಅನುಭವವೇ ಅಲ್ಲಿಂದ ಕಡತಂದ ಭಾಗವಾಗಿದೆ....” 


ರಶ್ಮಿ (ಟಿಪ್ಪಣಿಗಳು), 1-550 


40 ಲೋಚನ 


ಇವಿ ಜಾಲೆ pI ಹ ಫಿ ಘನ ಘೌ ಇಲ್ಲಿ ೨ ಕ್ಮ ಇಲ್ಲ ಣಿ 
ನಿಂದ ಪಡೆದಿದ್ದಾನೆ. ಈ ದಿವ್ಕಾದೇಶವು ವೈವಸ್ವತ ಇಂದ ಬೀಬಿ 


ಅಭಿವ್ಯಕ್ತವಾದ ಬಗೆಯನ್ನು ಕವಿಗಳೂ ಸುಂದರವಾಗಿ ಸಂಗ್ರಹಿಸಿದಾರೆ- 


2 
ಲ 
ಕ್ಷೀರಸಾ ಗರವ ಕಣಸಿನೊಳೀಸುತನುಭವಿಸಿ 


ಆನಂದಿಸಿಹನು ಮೆನು. ಯುಗಪುರುಷನ ನಾಗುತ್ತ 


ದಿವ್ಯವಾಣಿಯನಾಲಿಸುತ್ತ sh ದಿವ್ಯಗಳ 


""ತನ್ನ ಹೃದಯ ಪಿಪ 
ತ ಗ್‌ 


Ca 
ಎದುರಿಸಿದ. ಸರ್ವಸ್ವವಿರಲು ಯಜ್ಞಾರ್ಪಿತವು. 
ತಾನರಿತ ಆನಂದ ಸರ್ವರ ಸೊತ್ತಿರಲೆಂದ. 


ಪಯಣಿಸಿದ ಜನ ಭೂಮಿ:ಯನು ತೊರೆದು. ಬ್ರಹ್ಮಾವರ್ತ 
ಆಗಿರಲು ಆ ಆರ್ಯಾವತ್‌ ಸಪ್ಮಸಿಂಧೂದೇಶ, 


ಪಡ 


ಮುಂದೊಮ್ಮೆ ಭಾರತವರ್ಷ. --ರಶ್ಮಿ, 1-236. 


Wp 


We 


"ಸೋಷ್ಮನ್‌' ಮತ್ತು "ಮಹಾಪ್ರಾಣ'--ಒಂದು ನಿಚಾರ 


--ಪ್ರೊ॥ ಪಿ. ಶ್ರೀಕೃಷ್ಣಭಟ್ಟ 


ಶಬ್ದ ಸ್ಮೃತಿಯಲ್ಲಿ ವ್ಯಂಜನಗಳನ್ನು ಮೂವತ್ತಮೂರು ದೇವತೆಗಳಿಗೆ 
ಹೋಲಿಸಿ ಕೊಟ್ಟಿರುವ ಪದ್ಯ ವಿಚಾರಾರ್ಹವಾಗಿದೆ : 


"ಉ ್ಕ್ಯೋತಿತ ವಿಶರ್‌ ಕತ 
| ವ ಲ 
ವಿದ್ಯರ್‌ ಸೋಷ್ಮಪ್ರ ತಾಪರಖಿಲಾಂತ ಪ 
ಕ್ಕಾದ್ಯರ್‌ ವ್ಯಂಜನದಂತನ 
ವದ್ಯರ್‌ ಮೂವತ್ತಮೂವರಾದರ್‌ ದೇವರ್‌” 
ವಾ್‌ ವ ಇ * ದ್‌ 
[ಕಾವ್ಕಾವಲೋಕನ--ಶಬ್ದಸ್ಮ ೃತ್ಯಧಿಕರಣ : ಪದ್ಮ 9] 


ಇಲ್ಲಿ ಸಂಖ್ಯೆ ಮತ್ತು ಗುಣದ ದೃಷ್ಟಿಯಿಂದ ದೇವತೆಗಳು ಮತ್ತು ಸಂಖ್ಯೆ 
ಗಳಲ್ಲಿ ಸಾದೃಶ್ಯವಿದೆಯೆಂದು ಹೇಳುವಲ್ಲಿ ಬಳಸಿರುವ ವಿಶೇಷಣಗಳು ಅರ್ಥಗರ್ಭಿತ 
ವಾಗಿವೆ. ಪದ್ಯವನ್ನು ವ್ಯಂಜನಗಳ ಪರವಾಗಿ ಅರ್ಥೈಸುವಲ್ಲಿ "ಸೋಷ್ಮಪ್ರತಾಪರ್‌' 
ಎಂಬ ವಿಶೇಷಣ ಗಮನಾರ್ಹವಾಗಿದೆ. “ಸೋಷ್ಮ ಎಂದರೆ ಶ, ಷ, ಸ, ಹ ಎಂಬ 
ಊಹಷ್ಮವರ್ಣಗಳಿಂದ ಕೂಡಿದವು” ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟದ್ದಿದೆ. 
(ನೋಡಿ : ಪ್ರಾಚೀನ ಕನ್ನಡ ವ್ಯಾಕರಣಗಳು, ಪು. 67). ಆದರೆ ಇಲ್ಲಿ ಈ ಅರ್ಥ 
ಸಮುಚಿತವೆನಿಸುವುದಿಲ್ಲ. ಏಕೆಂದರೆ 'ಶ, ಷ, ಸ, ಹ ಗಳಿಂದ ಕೂಡಿದವು” ಎಂಬಲ್ಲಿ 
ಯಾವೊಂದು ಸ್ವಿರಸ್ಕವೊ ಕಾಣುವುದಿಲ್ಲ. ವಿಚಾರಿಸಿದಾಗ ಇಲ್ಲಿ "ಸೋಷ್ಮನ್‌' 
ಪದದ ಅರ್ಥ ಭಿನ್ನವೂ ವಿಶಿಷ್ಟವೂ ಆಗಿದ್ದು ಒಂದು ವ್ಯಾಕರಣ ಸಂಪ್ರದಾಯದ 
ಹಿನ್ನೆಲೆಯಲ್ಲಿ ಬಳಕೆಗೊಂಡಂತೆ ಭಾಸವಾಗುತ್ತದೆ. 

ಪ್ರಾತಿಶಾಖ್ಯಗಳಲ್ಲಿ (ಯಗ್ವೇದ ಪ್ರಾತಿಶಾಖ್ಯ, 1-13; ವಾಜಸನೇಯಿ 
ಪ್ರಾತಿಶಾಖ್ಯ, 1.54) ವರ್ಗ ದ್ವಿತೀಯ (ಖ, ಛ, ಠ, ಥ, ಫ) ಮತ್ತು ವರ್ಗ 
ಚತುರ್ಥಗಳಿಗೆ (ಘ, ರು, ಢ, ಧ, ಭ) "ಸೋಷ್ಮನ್‌? (Aspirates) ಎಂಬ ಸಂಜ್ಞೆ 
ಬಳಕೆಯಾಗಿದೆ. ಅಂತೆಯೆ ಶ, ಷ, ಸ, ಹಗಳಿಗೆ "ಊಷ್ಮನ್‌'! (5018೧15) 
ಎಂಬ ಸಂಜ್ಞೆ ಸಂದಿದೆ. ಉಚ್ಚಾರಣ ವಿಧಾನದಲ್ಲಿ ಇವೆರಡರಲ್ಲಿ ಸ್ಪಷ್ಟವಾದ ಅಂತರ 
ವಿದೆ. "ಸೋಷ್ಮ'ಗಳು "ಸ್ಪರ್ಶ' ವರ್ಣಗಳು (Contact Conisonents), 
"ಊಷ್ಮ'ಗಳಾದರೋ "ಘರ್ಷ'ಗಳು (71iatives).? ಸೋಷ್ಮ ಮತ್ತು ಊಷ್ಮ 
ಗಳಲ್ಲಿ ಸಮಾನವಾಗಿರುವ ಅಂಶವೆಂದರೆ ಅವು ಉಚ್ಚಾರದಲ್ಲಿ ಬಳಸುವ ಗಾಳಿಯ 
ಆಧಿಕ್ಕ, ಮಹಾಪ್ರಾಣತೆ.3 ಆದರೆ ಪ್ರಾತಿ ಶಾಖ್ಯಗಳಲ್ಲಾಗಲೀ, ಅಷ್ಟಾಧ್ಯಾಯೀ, 
ಕಾತಂತ್ರಗಳಲ್ಲಾಗಲೀ “ಮಹಾಪ್ರಾಣ? ಎಂಬ ಪಾರಿಭಾಷಿಕ ಪದ ಬಳಕೆಗೊಂಡಿಲ್ಲ. 
" ಅಲ್ಪಪ್ರಾಣ, ಮಹಾಪ್ರಾಣ' ಎಂಬ ಸಂಜ್ಞೆಗಳು ಸಂಸ್ಕೃತ ವ್ಯಾಕರಣಗಳಲ್ಲಿ 


42 ಲೋಚನೆ 


ಮೊದಲ ಬಾರಿಗೆ ಕಾಣಿಸಿಕೊಳ್ಳುವುದು ಪತಂಜಲಿಯ “ಮಹಾಭಾಷ್ಯ?ದಲ್ಲಾಗಿದೆ 
(1-1-9). ಕಾಲಾಂತರದಲ್ಲಿ ಸಂಸ್ಕೃತ ವ್ಯಾಕರಣಗಳು ಹನ್ನೊಂದು ವಿಧವಾದ 
"ಬಾಹ್ಯಪ್ರಯತ್ನ'ಗಳನ್ನು ಹೇಳುವಲ್ಲಿ "ಅಲ್ಪಪ್ರಾಣ, ಮಹಾಪ್ರಾಣ” ಎಂಬ ಖಚಿತ 
ವಾದ ವಿಂಗಡಣೆ ಮಾಡಿದಂತೆ "ಸಿದ್ಧಾಂತ ಕೌಮುದಿ'ಯಿಂದ ಸ್ಪಷ್ಟವಾಗುತ್ತದೆ : 
“ವರ್ಗಾಣಾಂ ಪ್ರಥಮ ತೃತೀಯ ಪಂಚಮಾಃ ಪ್ರಥಮ ತೃತೀಯ ಯಮಾ. 
ಯರಲವಾಶ್ಚಾಲ್ಸಪ್ರಾಣಾಃ | ಅನ್ನೇ ಮಹಾಪ್ರಾಣಾಃ” (1-12ರ ವೃತ್ತಿ). ಈ 
ವಿವರಣೆಯಿಂದ ಊಷ್ಮಗಳಿಗೂ ಮಹಾಪ್ರಾಣ ಸಂಜ್ಞೆ ಸಂದಿರುವುದು ಖಚಿತವಾಗು 
ತ್ತದೆ. 

ಹಳಗನ್ನಡದ ವ್ಯಾಕರಣ ಗ್ರಂಥಗಳು ಪ್ರಾತಿ ಶಾಖ್ಯ ಪದ್ದತಿಗೆ ಸೇರಿದ್ದು ಅವು 


ಛು 
ಕಾತಂತ್ರಕ್ಕೆ ಬಹಳಷ್ಟು ಚಿಂತೆ ಸರ್ವವಿದಿತ. ಜಸ ಹಿನ್ನೆಲೆಯಲ್ಲಿ ವಿಚಾರಿಸಿ 


ಬ 
ದಾಗ ಶಬ್ದಸ ಮತಿಯ ಮೇಲಿನ ಪದ್ಯದ ಸೋಷ್ಮನ್‌' ಶಬ್ದ ವರ್ಗ ದ್ವಿ ತೀಯ 
ಚತುರ್ಥಗಳೆನ್ನು. ಸೂಚಿಸುವ *ಸಂಜ್ಞೆ'ಯಾಗಿ ಜೆ ರ್‌ ಇರ್‌ “ಚಿ ನ 
ಸಂಭಾವ್ಯತೆ ಎದ್ದುತೋರುತ್ತದೆ. 

ಕನ್ನಡ ವ್ಯಾಕರಣಗಳು "ಮಹಾಪ್ರಾಣ' ಎಂಬ ಸಂಜ್ಞೆಯ ಬಳಕೆಯಲ್ಲಿ 
ತಂದಿರುವ ಮಾರ್ಪಾಟೂ ಇಲ್ಲಿ ಗಮನಾರ್ಹ. ಶಬ್ದಸ್ಮೃೃತಿ ಮತ್ತು ಶಬ್ದಮಣಿ 
ದಪ್ಪನ "ಮಹಾಪ್ರಾಣ' ಒಂದು ಸಂಜ್ಞೆಯಾಗಿ ಪ ಪ್ರಯುಕ್ತ ವಾಗಿದೆ. ಶಬ್ಧಸ ಸ್‌ 

ಚ್ಯವಾಗಿಯೂ (ಸೂತ್ರ 6) ಶಬ್ದ ಸಾಗ ವಾಚ್ಯವಾಗಿಯೂ (ಸೂತ್ರ 
ಸ 25, 265) ವರ್ಗದ್ವಿತೀಯ ಚತುರ್ಥಗಳನ್ನು ಕ “ಮಹಾಪ್ರಾಣ' 
ಗಳೆಂದು ಹೇಳಿವೆ. ಸಂಸ್ಕ ಥೆ ವ್ಯಾಕರಣಗಳು ಈ ಸಂಜ್ಞೆಯ ವ್ಯಾಪ್ತಿಯನ್ನು 
"ಊಷ್ಮ'ಗಳಿಗೂ ವಿಸ್ತರಿಸಿದರೆ ಕನ್ನ ಡ ವ್ಯಾಕರಣಗಳು ವರ್ಗ ದ್ವಿತೀಯ ಚತುರ್ಥ 
ಗಳಿಗಷ್ಟೆ ಸೀಮಿತಗೊಳಿಸಿವೆ. ಹೊಸಗನ್ನಡದಲ್ಲೂ ಸುಮಾನ್ಯವಾಗಿ ವರ್ಗ ದ್ವಿತೀಯ 
ಚತುರ್ಥಗಳನ್ನು ಮಾತ್ರ ಮ ಹಾಪ್ರಾಣಗಳಿಂದು ಗುರುತಿಸುವುದು ರೂಢಿಯಷೆ 

"ಕರ್ಣಾಟಕ ಭಾಷಾಭೂಷಣ' ದಲ್ಲಿ "ಮಹಾಪ್ರಾಣ' ಎಂಬ ಸಂಜ್ಞೆಗೆ ಪ್ರವೇಶ 
ಸು?! ವರ್ಗ ದ್ವಿತೀಯ ಚತುರ್ಥಗಳು ಸಂಖ ನುಕರಣಾದಿಗಳನ್ನು ಬಿಟ್ಟು 
ಸಾಧಾರಣವಾಗಿ ಬಳಕೆಗೊಳು ವುದಿಲ್ಲ ಫಂ ವದು ಆದರ ಅಭಿಮತ 
ತತ್ನದರೆ' ವೃತ್ತಿ). ಆ ಮ ದು ಷಾಭೂಷಣವನ್ನು ಆಧಾರವಾಗಿಟ್ಟು 
ಸ “ವರ್ಗದಿ ದ್ವಿತೀಯ ಚತುರ್ಥಗಳಿಗೆ ಮತ್ತು ಶ ಷ ಕಾರಗಳಿಗೇ ಮಹಾಪ್ರಾಣ 
ವೆಂಬ ಸಂಜ್ಞೆ” (ವಾ ಃಕರಣಗಳು : ಪು. 5ರ ಅಡಿಟಿಪ್ಪಣಿ) ಎಂಬ ತೀರ್ಮಾಕಕ್ಕೆಡೆ 
ಯಿಲ್ಲ. ಕನ್ನಡ ವ ರಣ 9ಗಳ ಮಟ್ಟಿಗೆ "ಸೋಷ್ಮನ್‌? ಮತ್ತು "ಮಹಾಪ್ರಾಣ' 
ಇವು ಪರ್ಯಾಯವಾಚಿಗಳಾಗಿವೆ. ಮೇಲೆ ಉಲ್ಲೇಖಿಸಿದ ಪದ್ಯವನ್ನು ಸ್‌ 
ಕವಿಯ ಕಣ್ಣಮುಂದೆ ದೇವತೆಗಳ "ಸೋಷ್ಮಪ್ರತಾಪ' (ಉಜ್ವಲ ಪರಾಕ್ರಐ 
ಪ್ರಖರ ಕಟು ಲ) ಮತ್ತು "ಮಹಾಪ್ರಾಣತೆ' ಸುಳಿದಿರಬೇಕೆಂದು ಭಾಸವಾಗುತ್ತ ಪ] 


ಸ 


ಶೆ 


7) "ಸೋಷ್ಮನ್‌' ಮತ್ತು "ಮಹಾಪ್ರಾಣ ಒಂದು ವಿಚಾರ 43 
ಈ ವಿವೇಚನೆಯ ಸಾರಾಂಶವಿಷ್ಟು : 


1. 'ಸೋಷ್ಮೆನ್‌” ಎಂಬುದು ವರ್ಣಮಾಲೆಯಲ್ಲಿ ವರ್ಗದಿ ತೀಯ ಚತುರ್ಥ 
ಗಳಿಗೆ ಪ್ರಾತಿ ಶಾಖ್ಯ ಪದ್ಧತಿಯಲ್ಲಿದ್ದ ಒಂದು ಪ್ರಾಚೀನ ಸಂಜ್ಞೆ. 


2. *ಸೋಷ್ಮ'ಕ್ಕೆ ಸಂವಾದಿಯಾಗಿ, ಅದರ ಸ್ಥಾನದಲ್ಲಿ "ಮಹಾಪ್ರಾಣ' 
ವನ್ನು ಕನ್ನಡ ವ್ಯಾಕರಣಗಳಲ್ಲಿ ಬಳಸಲಾಗಿದೆ. 


3. "ಮಹಾಪ್ರಾಣ ಸಂಜ್ಞೆಯ ವ್ಯಾಪ್ತಿ ಕನ್ನಡ ವ್ಯಾಕರಣಗಳಲ್ಲಿ ವರ್ಗ 
ದ್ವಿತೀಯ ಚತುರ್ಥಗಳಿಗಷ್ಟೇ ಸೀಮಿತವಾಗಿದೆ. 


4. ಸೋಷ್ಮ ಮತ್ತು ಊಷ್ಮ ಈಯೆರಡು ಪದಗಳೂ ಪಾರಿಭಾಷಿಕ ಪದ 
ಗಳಾಗಿ ಹಳಗನ್ನಡ ವ್ಯಾಕರಣಗಳಲ್ಲಿ ಬಳಕೆಯಾಗಿಲ್ಲ. 


ಪರಾಮರ್ಶನ ಸಾಹಿತ್ಯ 


ಕಾವ್ಕಾವಲೋಕನಂ :  (ಸಂ.) ಆರ್‌. ನರಸಿಂಹಾಚಾರ್‌ (1967) 
ಕರ್ಣಾಟಕ ಭಾಷಾಭೂಷಣಂ : 38 (1975) 
ಶಬ್ದಮಣಿದರ್ಪಣಂ: (ಸಂ.) ಡಿ. ಎಲ್‌. ನರಸಿಂಹಾಚಾರ್‌ (1975) 
ಪ್ರಾಚೀನ ಕನ್ನಡ ವ್ಯಾಕರಣಗಳು: ಎಂ. ವಿ. ಸೀತಾರಾಮಯ್ಯ (1979) 
ವ್ಮಾಕರಣಗಳು-([ಕವಿ ಕಾವ್ಯಪರಂಪರೆ] : (ಸಂ.) ವಿ. ಸೀತಾರಾಮಯ್ಯ (1977) 
ಖುಗ್ವೇದ ಪ್ರಾತಿ ಶಾಖ್ಕಂ: (ಸಂ.) ಸಿದ್ಧೇಶ್ವರ ಭಟ್ಟಾಚಾರ್ಯ (1970) 
ವಾಜಸನೇಯ ಪ್ರಾತಿ ಶಾಖ್ಯ : (ಸಂ.) ವಿ. ವೆಂಕಟರಾಮ ಶರ್ಮ (1934) 
Critical Studies on fatyayana's ೦038 

Suklayajurveda Pratisakhya: 

V. Venkatarama Sarma (1935) 


೦೦ AN ಊಉ & ಓಟ ಉಟ 4 


} 


ನಾನ 
1. ನೋಡಿ: ಯಗ್ವೇದ ಪ್ರಾತಿ ಶಾಖ್ಕೆ 1-10: _ಶ, ಷ, ಸ, ಹ, ಅನುಸ್ವಾರ, 
ನ 


ವಿಸರ್ಗ, ಜಿಹ್ವಾಮೂಲೀಯ, ಉಪಧ್ಮಾನೀಯ-ಈ ಎಂಟನ್ನು "ಊಷ್ಮ *' ಎನ್ನಲಾಗಿದೆ. 


2. See: (Critical studies on Katyayana’s Suklayajurveda 
Pratisakhya. P: 204, ‘‘In the term ‘Sosman'’, aspirated mute ; 
Usman is 10 be understood not in this specific sense, but 
in that of ‘rush of air’ ‘expulsion of unitonated breath’ "" 


ಟ್ರ 
€ ಇ 8 
ಗಳಿಗೆ ಮಹಾಪ್ರಾಣ ಏಂಬ ಸಂಜ್ಞೆ, 


ಪುರಂದರದಾಸರ ಸಿಳ್ಳಾರಿ ಗೀತೆಗಳು: ಒಂದು ಓಪ್ಪಣಿ 


ಕೆರೆಯ ನೀರನು ಕೆರೆಗೆ ಚೆಲ್ಲಿ 

ವರವ ಪಡೆದವರಂತೆ ಕಾಣಿರೊ ।ಟ 
ಹರಿಯ ಕರುಣದೊಳಾದ ಭಾಗ್ಯವ 
ಹರಿಸಮರ್ಪನಣೆ ಮಾಡಿರೊ 1 
ಸಿರಿಪುರಂದರ ವಿಠಲರಾಯನ 
ಚರಣಕಮಲವ ನಂಬಿ ಬದುಕಿರೋ ॥ 


ಎಂಬ ಈ ಹಾಡು ಉಗಾಭೋಗ ಎಂದು, ಪುರಂದರ ದಾಸರ ಸಾಹಿತ್ಯ 3, 
ಪ್ರಟ 195, ಅಖಿಲ ಕರ್ನಾಟಕ ಶ್ರೀ ಪುರಂದರದಾಸರ 400ನೇ ವರ್ಷದ ಉತ್ಸವ 
ಮಂಡಳ, ಧಾರವಾಡ, 1965, ಸಂ: ಶ್ರೀ ಬೆಟಗೆರೆ ಕೃಷ್ಣಶರ್ಮ, ಶ್ರೀ ಬೆಂಗೇರಿ 
ಹುಚ್ಚರಾಯರು--ಈ ಪುಸ್ತಕದಲ್ಲಿ ಇದೆ. ಸಂಗೀತ ಶಾಸ್ತ್ರ ಸರಸ್ವತಿ, ಸಂಗೀತ 
`' ಸುಧಾಕರ, ಡಾ| ರಾ. ಸತ್ಯನಾರಾಯಣ ಅವರು *ಕರ್ಣಾಟಕ ಸಂಗೀತ ವಾಹಿನಿ', 
1980, ಪ್ರಕಾಶಕರು : ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ -- ಈ 
ಪುಸ್ತಕದಲ್ಲಿ (ಪು. 270-77) ಹೀಗೆ ಬರೆಯುತ್ತಾರೆ : ““ಲಂಬೋದರ', (ವಾಸ್ತವಿಕ 
ವಾಗಿ ಶ್ರೀ ಗಣನಾಥ ಎಂದು ಪ್ರಾರಂಭವಾಗುವ ಈ ಗೀತೆಯನ್ನು "ಲಂಬೋದರ 
ಲಕುಮಿಕರ' ಎಂದು ಮೊದಲು ಮಾಡುವ ಸಂಪ್ರದಾಯ ಇಂದು ಸಾರ್ವತ್ರಿಕ 
ವಾಗಿದೆ) "ಕುಂದಗೌರ', "ಕೆರೆಯ ನೀರನು' ಎಂಬ ಮೂರು ಗೀತಗಳಲ್ಲಿ ವಾಗ್ಗೇಯ 
ಕಾರನ ಅಂಕಿತವಿಲ್ಲ; ಆದರೂ ಇವು ಪುರಂದರದಾಸ ಕೃತ ಎಂಬುದಕ್ಕೆ ಪ್ರಬಲವಾದ 
ಪರಂಪರಾನುಗತವಾದ ನಂಬುಗೆಯೂ ಸ ಲ್ಪ ಸಾಕ್ಷ್ಯವೂ ಇದೆ. ಆದರೆ "ಪದುಮ 
ನಾಭ' ಎಂಬ ಗೀತೆಯು ಅವರದಲ್ಲ.” "ಕೆರೆಯ ನೀರನು ಕೆರೆಗೆ ಚೆಲ್ಲಿ' ಎಂಬ 
ಗೀತವು ಮೂಲತಃ ಪಿಳಾ ರಿ ಗೀತೆಯಾಗಿದ್ದ ಹಾಗೆ ಕಾಣುವುದಿಲ್ಲ. ಏಕೆಂದರೆ ಇದು 
ಪುರಂದರ ದಾಸರು ಮಲಹರಿ ರಾಗದಲ್ಲಿ! ರಚಿಸಿರುವ ಒಂದು ಸುಳಾದಿಯ- ನುಡಿ 
ಯಾಗಿರುವುದು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ 
ಕೆ. 5108 ಎಂಬ ಹಸ್ತಪ್ರತಿಯಿಂದ ತಿಳಿದುಬರುತ್ತದೆ. ಗ್ರಂಥಸಂದರ್ಭದಿಂದ 
ಈ ಖಂಡವು ಈ ಸುಳಾದಿಯ ಅವಿಭಾಜ್ಯ ಅಂಗವಾಗಿದೆಯೆಂಬುದು ಸ್ಪಷ್ಟವಾಗಿದೆ. 
ಇದನ್ನೂ ಮೇಲ್ಕಂಡ ನಾಲ್ಕು ಗೀತೆಗಳನ್ನೂ ("ಶ್ರೀಗಣನಾಥ', "ಕುಂದಗೌರ', 
“ಕೆರೆಯ ನೀರನು', "ಪದುಮನಾಭ?) ಕಲೆ ಹಾಕಿ, ಒಂದೇ ಪ್ರಬಂಧವೆಂದು ಪರಿಗಣಿ 
ಸಿರುವ ಪರಂಪರೆಯನ್ನು ಗಮನಿಸಿದರೆ ಪಿಳ್ಳಾರಿ ಗೀತೆಗಳಿಗೂ ಸುಳಾದಿಗಳಿಗೂ 
ಇರುವ ನಿಕಟ ಸಂಬಂಧವು ಸುಸ್ಪಷ್ಠ ವಾಗುತ್ತದೆ. ಈ ನಾಲ್ಕು ಗೀತೆಗಳು ಮಲಹರಿ 


ಪ್ರರಂದರದಾಸರ ಪಿಳ್ಳಾರಿ ಗೀತೆಗಳು : ಒಂದು ಟಿಪ್ಪಣಿ 45 


ರಾಗೌದಲ್ಲಿಯೇ, ಆದರೆ ಬೇರೆ ಬೇರೆ ತಾಳೆಗಳಲ್ಲಿ ಇರುವುದನ್ನು ನೋಡಿದಾಗ, 
ಪ್ರಾರಂಭದಲ್ಲಿ ಇವುಗಳನ್ನು ಸವಂಪ್ಟಿಯಲ್ಲಿ ಒಂದು ಸುಳಾದಿಯೆಂದೇ-ಎಂದರೆ ಗೀತ 
ವೆಂದೇ ಭಾವಿಸಿಕೊಳ್ಳಲಾಗಿದ್ದು 18ನೇ ಶತಮಾನದ ವೇಳೆಗೆ ಇದರ ಖಂಡಗಳು 
ಸ್ವತಂತ್ರ ಸ್ಥಾನಮಾನಗಳನ್ನು ಪಡೆದು ಗೀತಗಳೆಂಬ ಹೆಸರಿನಿಂದಿರಬಹುದೆಂಬುದು 
ಸಂಭಾವ್ಯವಾಗಿದೆ. ಪುರಂದರದಾಸರೇ ಅಭ್ಯಾಸಗಾನವನ್ನು ವ್ಯವಸ್ಥೆಗೊಳಿಸಿದರೆ ? 
ಮೈಸೂರಿನ ಶ್ರೀ ವರಲಕ್ಷ್ಮೀ ಅಕಾಡಮಿಯ ಹಸ್ತಪ್ರತಿ ಗ್ರಂಥ ಭಂಡಾರದಲ್ಲಿ 
“ಬೆಂಗೇರಿ ಹಸ್ತಪ್ರತಿ” ಎಂಬ ಹೆಸರಿನ ಓಲೆಗರಿಯ ಪುಸ್ತಕವೊಂದಿದೆ ; ಅದು ಕಡೆಯ 
ಪಕ್ಷ 200, ವರ್ಷಗಳಷ್ಟಾದರೂ ಹಳೆಯದು. ತುಳಜನು "ಸಂಗೀತ ಸಾರಾಮೃತ”ದ 
ರಾಗವಿವೇಕ ಪ್ರಕರಣದಲ್ಲಿ ಮಲಹರಿ ರಾಗದ ಲಕ್ಷಣವನ್ನು ನಿರೂಪಿಸುವಾಗ 
"ವಿರೂಪಾಕ್ಷ ಕರುಣಾಕರ' ಎಂಬ ಇದರ ಅಂಶವನ್ನೂ 'ಧರಿರಿಸಧಪಧಪಮಗರಿಸ' 
ಎಂಬ ಧಾತುಖಂಡದೊಡನೆಯೇ ಲಕ್ಷೋದಾಹರಣೆಯಾಗಿ ಕೊಟ್ಟಿದ್ದಾನೆ. . ಪುರಂದರ 
ದಾಸರಂ, (ಅಥವಾ ಅನಂತರದ ಹರಿದಾಸರು) ಭಾಂಡೀರ ಭಾಷೆಯಲ್ಲಿಯೂ ಕೃತಿ 
ರಚನೆ ಮಾಡಿದ್ದರು. ಉದಾ: "ಅನಲೇಕರ', "ಭಯಸಮಯದೇವ?. “ಭಯಂ 
ಸಮಯದೇವ, ಉನಿದೇವ, ಶ್ರೀ ವೆಂಕಟಾಚಲದೇವನಲರೆ ಶ್ರೀ ಪುರಂದರವಿಠಲ 
ರಾಯ ಶ್ರೀ ವೆಂಕಟಾಚಲದೇವನಲರೆ ಕೇರಳ ಮಣಿ ದಣಿಸುವರೆ” ಎಂಬುದು ಇದರ 
ಮಾತು. ' ಇದರಲ್ಲಿನ “ದಣಿಸುವರೆ' ಎಂಬ ದೈನ್ಯಭಾವದ ಪ್ರಶ್ನೆಯು ಕನ್ನಡದಲ್ಲಿದೆ 
ಯಷ್ಟೆ. . ಇದು ಏನೆ ಇರಲಿ, ಪಿಳ್ಳಾರಿ ಗೀತೆಗಳು ಹರಿದಾಸ ಕೃತಗಳೆಂಬುದರಲ್ಲಿ 
ಯಾವ ಸಂದೇಹವೂ ಇಲ್ಲ.  ಪಿಳ್ಳಾರಿ ಗೀತೆಗಳು ("ಶ್ರೀ ಗಣನಾಥ', “ಕುಂದಗೌರ', 
“ಕೆರೆಯ ನೀರನು', . "ಪದುಮನಾಭ'), : "ಅನಲೇಕರ' ಮತ್ತು "ಭಯಸಮಯ 
ಡೇವ'--ಇವುಗಳ ರಚನೆಯನ್ನೂ ಗಮನಿಸಿದಾಗ, ಇವು ಯಥಾಕ್ಷರ ಪ್ರಬಂಧಗಳು ; 
ಎಂದರೆ, '-ಮಾತುವಿನ ಪ್ರತಿಯೊಂದು ಅಕ್ಷರಕ್ಕೂ ಒಂದೇ ಸ್ವರ. ಈ ಸ್ವರವು 
ಆಯಾ ಅಕ್ಷರದಷ್ಟೇ ಕಾಲಪ್ರಮಾಣವನ್ನುಳ್ಳದ್ದು, ಎಂಬ ಸ್ವಾರಸ್ಕಗಳು ಹೊರಪಡು 
ತ್ತವೆ. ೫ 

ಹಾಗಾದರೆ “ಕೆರೆಯ ನೀರನು' ಹಾಡಿಗೆ ಏಕೆ ಪುರಂದರದಾಸರ ಅಂಕಿತವಿಲ್ಲ- 


1. ಕೆ. 570 ಹಸ್ತಪ್ರತಿಯಲ್ಲಿ "ಮಲಹರಿ' ರಾಗ ಎಂದಿದೆ. ಮಹಾತ್ಮ್ಯಜ್ಞಾನದಲ್ಲಿ 


*ಮಾಯಾಮಾಳವಗೌಳ' ಎಂದಿದೆ. 
ಮಲಹರಿ : ಸರಿ' ಮಪ ದ.ಸ। ಸದಪಮಗೆರಿಸ 
15.1 1 1 3 .3 2 
ಮಾಯಾಮಾಳವಗಾೌಳ : ಸರಿಗಮಪದವನಿಸ 
wis 


ಹೀಗೆ ಇವೆರಡು ಬೇರೆ ಬೇರೆ ರಾಗಗಳು. 


೨ 
೨) 
1 
be 
ಸರಾ 
1 
ಗ 
ರು 
ಟು 
| 
8 


2. ಕೆ. 570 ಹಸ್ತಪ್ರತಿ (ನೋಡಿ: ನ್ನಡ 


ಬೆಂಗೇರಿ ಹಸ್ತಪ್ರತಿಯಲ್ಲಿ? ಈ ಹಾಡಿನ ಮೂಲ ಸುಳಾದಿಯಲ್ಲಿ ಪುರಂದರ ವಿಠಲ 
ಅಂಕಿತ ಇದೆಯೆ? ಆ ಮೂಲ ಸುಳಾದಿ ಯಾವುದು? `ಸಿರಿಪುರಂದರ ವಿಠಶಲರಾಯನ' 
ಮೂಲ ಸುಳಾದಿಯಲ್ಲಿದ್ದು (ಇದೆಯೇ ?) ಅದನ್ನು "ಕೆರೆಯ ನೀರನು' ಹಾಡಿಗೆ 
ಸೇರಿಸಿದ್ದಾರೆಯೇ ? ಮಿಕ್ಕ ಮೂರು ಗೀತೆಗಳಿಗೆ ಯಾಕೆ ಪುರಂದರ ವಿಠಲ ಸೇರಿಸಿಲ್ಲ? 
ಹೀಗಾಗಿ ಪಿಳ್ಳಾರಿ ಗೀತೆಗಳು ಹರಿದಾಸಕೃತ ಎಂಬುದರ ಬಗ್ಗೆ ಸಂದೇಹ ಬರುತ್ತದೆ, 
ಅಥವಾ ಇವು ಅಂಕಿತವಿಲ್ಲದೆ ರಚಿತವಾದ ಪುರಂದರದಾಸರ ಹಾಡುಗಳೇ? . ಈ ಎಲ್ಲ 
ಹಾಡುಗಳ (ಅಭಿಸವ ಪುರಂದರವಿಠಲ ರಚಿತ "ಪದುಮನಾಭ' ಉಳಿದಂ)--ಶ್ರೀ 


ವಗ ಕ 
962): 

"ಆಯತೆ ಸುಳಾದಿಗಳು' : ` ಇದು ಒಂದು ಅಮೂಲ್ಯ ಕೃತಿ. ಪ್ರತಿಯೊಂದು ಸುಳಾದಿಗೂ 
ರಾಗಸಮೇತ ಸ್ವರಪ್ರಸ್ತಾರ ಇದೆ. 

ಈ ಹಸ್ತಪ್ರತಿಯ ವಿಚಾರವಾಗಿ ಡಾ| ರಾ, ಸತ್ಯನಾರಾಯಣ ಹೀಗೆ ಹೇಳಿದ್ದಾರೆ: 
''ಸ/01 another is a 08117168" manuscript in Oriental Research 
Institute, Mysore. This is shown in the Institute's descriptive 
catalogue of Kannada Manuscripts as K. 570. The manuscript 
has been called Ayatha Suladigalu. This manuscript gives in 
its first half, alapana in notation in all its stages such as 
ayata, sthayi etc., for some sixty ragas ina tradition which is 
at least 250 to 300 years old. The Lakshyas and melas for 
the ragas are given in the first half of the 71870501101.” 
(ಶ್ರೀ ಪುರಂದರ ದಾಸರ ಸಾಹಿತ್ಯ-4 : *ಕೃಷ್ಣಲೀಲಾ'; Introduction: The 
Suladis and Ugabhogas of Karnataka Music, P. 76-77.) 

3. ಶ್ರೀ ಗಣನಾಥ, ಕುಂದಗೌರ, ಕೆರೆಯ ನೀರನು, ಪದುಮನಾಭ--ಇವು ಮಲಹರಿ 


ರಾಗದಲ್ಲಿ, ಚತುರಶ್ರ ರೂಪಕ, ತಿಶ್ರತ್ರಿಪುಟ ತಾಳಗಳಲ್ಲಿವೆ. " ಆನಲೇಕರ' ಶುದ್ಧ ಸಾವೇರಿ 
ರಾಗದಲ್ಲಿ ತಿಶ್ರತ್ರಿ ಪುಟ ತಾಳದಲ್ಲಿದೆ. 


ಹಸ್ತಪ್ರತಿಗಳ ವರ್ಣನಾತ್ಮಕ ಸೂಜಿ. ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ, ಮೈಸೂರು ; 
1 


ಮೂಲರಾಗದ ಸ್ವರೂಪ: ಸರಿಮಪದ.ಸ 
} ತ್ತ 1 

ಈಗಿರುವ ರಾಗದ ಸ್ವರೂಪ : ಸಿ ಮ ಟ್‌ ೪ 
2.1 2 


"ಭವಸಮಯದೇವ' ದೇಶಾಕ್ಷಿ ರಾಗದಲ್ಲಿ ತಿಶ್ರತ್ರಿ ಪುಟ ತಾಳದಲ್ಲಿದೆ. 
""ವಿಜಯದಾಸರಿಂದಲೇ 1687-1755 ಪುರಂದರದಾಸರ `ಪವಾಡಕಥೆ ಪರಂಪರೆ 
ಹುಟ್ಟಿ ಮುಂದೆ ಬೆಳೆಯುತ್ತ ನಡೆದಂತೆ ಕಾಣುತ್ತದೆ.'' ಪು, 39. 


""ಓಂದೇ ಮಾತಿನಲ್ಲಿ ಹೇಳಬೇಕೆಂದರೆ, ಪುರಂದರದಾಸರ ಅನುಯಾಯಿ ವರ್ಗವೇ ಅವರ 


ಪುರಂದರದಾಸರ ಪಿಳ್ಳಾರಿ ಗೀತೆಗಳು : ಒಂದು ಟಿಪ್ಪಣಿ 47 : 
ಗಣನಾಥ, ಕುಂದಗೌರ, ಕೆರೆಯ ನೀರನು, ಆನಲೇಕರ ಮತ್ತು ಭಯಸಮಯೆದೇವ 
—ಗೇಯಭಾಗವೇ ಈ 20ನೆಯ ಶತಮಾನದಲ್ಲಿಯೂ ಸಹ ಉಳಿದಿರುವ ಪುರಂದರ 


ದಾಸರ ಏಕೆ ಕ ಹಾಗೂ ರುಜುವಾತುಳ A ನಿರ್ದಿಷ್ಟ ಸಂಗೀತದ ರಚನೆ. 


ವಾಸ್ತವ ಜೀವನಚರಿತ್ರೆಯು ವಿಶದವಾಗಿ ನಮಗೆ ತಿಳಿಯದಂತೆ ಮಾಡಿಬಿಟ್ಟಿದೆ.'' (ಪು. 88; 
ಸಂಪಾದಕರ ಮಾತುಗಳು, ಸಂಕೀರ್ಣ ಸಂಗ್ರಹ; ಪುರಂದರದಾಸರ ಸಾಹಿತ್ಯ-6 ; ಧಾರವಾಡ) 


ಗ್ರಂಥಾವಲೋಕನ 


ಕನ್ನಡ ಚಿತ್ರಕಾವ್ಯ” 


ಡಾ|| ಟಿ. ವಿ. ವೆಂಕಟಾಚಲಶಾಸ್ತ್ರೀ ಅವರ `ಕನ್ನಡ ಚಿತ್ರಕಾವ್ಯ' ಎಂಬುದು 
ಚಿತ್ರಕಾವ್ಯದ ಉಗಮ, ಸ್ವರೂಪ, ವಿಕಾಸ, ಇತಿಹಾಸ ಮತ್ತು ವಿಮರ್ಶೆಗಳನ್ನು 
ಒಳಗೊಂಡ 540 ಪುಟಗಳ ಮಹಾಗ್ರಂಥ. ಸಂಸ್ಕೃತ ಸಾಹಿತ್ಯದಲ್ಲಿ ಹಾಗೂ ಅದರ 
ಪ್ರಭಾವಕ್ಕೆ ಒಳಗಾದ ಪ್ರಾಚೀನ ಭಾರತೀಯ ಭಾಷಾ ಸಾಹಿತ್ಯದಲ್ಲಿ ಚಿತ್ರಕಾವ್ಯದ 
ರಚನೆಯು ಸಹೃದಯರಂಜನೆಯ, ಪಾಂಡಿತ್ಯಪ್ರದರ್ಶನದ, ಕಾವ್ಯಗೌರವವನ್ನು 
ಹೆಚ್ಚಿಸುವ, ಮಹತ್ವದ ಒಂದು ಅಂಗವಾಗಿತ್ತು. ಆರಂಭದ ಮಹಾಕವಿಗಳು ತಮ್ಮ 
ಕೃತಿಗಳಲ್ಲಿ ಸ್ವಲ್ಪಭಾಗವನ್ನು ಚಿತ್ರಭೇದಗಳಿಗೆ ಮೀಸಲಾಗಿಡುತ್ತಿದ್ದರೆ, ತರುವಾಯದ 
ಕವಿಗಳಲ್ಲಿ ಕೆಲವರು ಸ್ವತಂತ್ರವಾದ ಚಿತ್ರಕಾವ್ಯಗಳನ್ನೇ ರಚಿಸಿ, ಸಹೃದಯರ 
ಸಂತೋಷವನ್ನು ಹೆಚ್ಚಿಸಿದರು. ಅದರಲ್ಲಿ ಬೇಕಾದ ಹಾಗೆ ಭೇದೋಪಭೇದಗಳು 
ಹುಟ್ಟಿ ಕೊಂಡುವು. ಭಾರವಿ, ಭಟ್ಟಿ ಮೊದಲಾದ ಸಂಸ್ಕೃತಕವಿಗಳ ಕಾಲಕ್ಕೇ 
ಮನ್ನಣೆಯನ್ನು ಪಡೆದ ಈ ಚಿತ್ರಕಾವ್ಯವು ಮುಂದೆ ಕುವಕಾರದಾಸ ಮೊದಲಾದವರ 
ಕೃತಿಗಳ ಮೂಲಕ ಹೆಚ್ಚಿನ ಪ್ರಚಾರಕ್ಕೆ ಬಂದಿತು. ಮಾಘ, ಹರಿಚಂದ್ರ, ರತ್ನಾಕರ, 
ಶಿವಸ್ವಾಮಿ, ಮಂಖ, ಧನಂಜಯ, ಕವಿರಾಜ, ವೇದಾಂತದೇಶಿಕ, ವಾಸುದೇವ, 
ರಾಮಚಂದ್ರ, ಚಿದಂಬರ, ಮೇಘವಿಜಯಗಣಿ, ವೆಂಕಟಾಧ್ವರಿ, ಹರದತ್ತಸೂರಿ 
ಮುಂತಾದ ಕವಿಗಳ ಕಾಲದಲ್ಲಂತೂ ಅದು ವಿಶೇಷವಾಗಿ ವಿಜೃಂಭಿಸಿತು. ಸಂಸ್ಕೃತ 
ಲಾಕ್ಷಣಿಕರೂ ಸಹ ಕಾಲದಿಂದ ಕಾಲಕ್ಕೆ ತಮ್ಮ ಕೃತಿಗಳ ಮೂಲಕ ಅದರ ಶಾಸ್ತ್ರೀಯ 
ಚೌಕಟ್ಟನ್ನು ನಿರ್ಣಯಿಸುವ ಕಾರ್ಯವನ್ನು ನಡೆಸಿದರು. 


ಸಂಸ್ಕೃತ ಲಾಕ್ಷಣಿಕರನ್ನು ಅನುಸರಿಸಿ ಕನ್ನಡ ಲಾಕ್ಷಣಿಕರಾದ ಶ್ರೀವಿಜಯ, 
ನಾಗವರ್ಮ, ಉದಯಾದಿತ್ಯ, ಮಾಧವ, ತಿರುಮಲಾರ್ಯ, ಲಿಂಗರಾಜ ಮೊದಲಾದ 
ವರು ಚಿತ್ರಕಾವ್ಯದ ಸ್ವರೂಪ - ಪ್ರಭೇದಾದಿಗಳನ್ನು ಲಕ್ಷಣ-ಲಕ್ಷ್ಯ ಸಹಿತವಾಗಿ 
ನಿರೂಪಿಸಿದರು. ಪಂಪ, ರನ್ನ, ನಾಗಚಂದ್ರ, ಆಗ್ಗಳೆ, ಆಚಣ್ಣ, ನೇಮಿಚಂದ್ರ, 
ಗುರುಲಿಂಗವಿಭು, ಷಡಕ್ಷರಿ, ಚೇರಮಾಂಕ ಮೊದಲಾದ ಕವಿಗಳು ತಮ್ಮ ಕಾವ್ಯಗಳಲ್ಲಿ 
[ae] 


ಚಿತ್ರಕಾವ್ಯಕ್ಕೆ ಕೊಂಚ ಸ್ಥಾನ ಕೊಟ್ಟರು. 


ಇವೆಲ್ಲದರ ಹಿನ್ನೆಲೆಯಲ್ಲಿ ಡಾ| ಶಾಸ್ತ್ರಿಗಳು ತಮ್ಮ ಕೃತಿಯಲ್ಲಿ ಚಿತ್ರಕಾವ್ಯದ 
ಸಮಗ್ರವಾದ ಅಧ್ಯಯನ ನಡೆಸಿದ್ದಾರೆ. ಪೀಠಿಕೆ, ಅನುಪ್ರಾಸ-ಯಮಕ, ವರ್ಣ 
ಚಿತ್ರ, ಶ್ಲೇಷಚಿತ್ರ-ಗರ್ಭಕವಿತ್ವ, ಗೂಢಚಿತ್ರ, ಪ್ರಹೇಳಿಕೆ, ಗತಿಚಿತ್ರ, ಬಂಧಚಿತ್ರ, 


೫ ದೆ ಇಂ 
ಡಾ| ಟಿ, ವಿ. ವಂಕಟಾಚಲಶಾಸ್ತ್ರೀ, ಕನ್ನಡ ಆಧ್ಯಯನ ಸಂಸೆ, ಮೆಸೂರು 


ವಿಶ್ವವಿದ್ಯಾನಿಲಯ, ಮೈಸೂರು, ೧೯೮೭, ಪು. ೫೪೦, ಬೆಲೆ ರೂ. 100. 


ಗ್ರಂಥಾವಲೋಕನ 49. 


ಒಟ್ಟುನೋಟ ಎಂಬ ಒಂಬತ್ತು ಅಧ್ಯಾಯಗಳಲ್ಲಿ ಎಲ್ಲ ವಿಷಯಗಳನ್ನೂ ಪರಿಷ್ಕಾರ 
ವಾಗಿ ಮಂಡಿಸಿದ್ದಾರೆ, ಒಂದೊಂದೂ ವಿಷಯವನ್ನು ಅವರು ಹೇಗೆ ನಿರ್ವಹಿಸಿದ್ದಾ 
ರೆಂಬುದಕ್ಕೆ . "ವರ್ಣಚಿತ್ರ' ಎಂಬೊಂದು ಅಧ್ಯಾಯವನ್ನು ನೋಡೋಣ : ವರ್ಣ 
ಚಿತ್ರಗಳಲ್ಲಿ ಮುಖ್ಯವಾಗಿ ವ್ಯಂಜನವರ್ಣಚಿತ್ರಗಳು, ಸ್ಥಾನಚಿತ್ರಗಳು ಮತ್ತು ಸ್ವರ 
ಚಿತ್ರಗಳು ಎಂಬ ಮೂರು ಪ್ರಭೇದಗಳಿವೆ. ವ್ಯಂಜನಚಿತ್ರಗಳನ್ನು ಮೊದಲು 
ಕೈಗೆತ್ತಿಕೊಂಡಿರುವ ಅವರು ಆರಂಭದಲ್ಲಿ ಸಂಸ್ಕೃತದಲ್ಲಿ ವ್ಯಂಜನಚಿತ್ರಗಳೆ ಸ್ವರೂಪ 
ವೇನೆಂಬುದನ್ನು ವಿಶ್ಲೇಷಿಸಿದ್ದಾರೆ. ದಂಡಿ, ಭೋಜರ ಲಕ್ಷ್ಯಗಳನ್ನು ಅನುಸರಿಸಿ 
ವ್ಯಂಜನವರ್ಣಚಿತ್ರದ ಸಾಮಾನ್ಯಲಕ್ಷಣವೇನೆಂಬುದನ್ನು ನಿರೂಪಿಸಿದ್ದಾರೆ... ಅದರ 
ಪ್ರಭೇದಗಳಾದ ಚತುರಕ್ಷರ, ತ್ರ್ಯಕ್ಷರ,  ದ್ವ್ಯಕ್ಷರ, . ಏಕಾಕ್ಷರಗಳ ಲಕ್ಷಣವನ್ನು 
ಎವರಿಸಿ ಶಿಶುಪಾಲವಧ, ಕಿರಾತಾರ್ಜುನೀಯ, ಧರ್ಮಶರ್ಮಾಭ್ಯ್ಯದಯ. 
ಹರವಿಜಯ, ನರನಾರಾಯಣಾನಂದಕಾವ್ಯಗಳಿಂದ ಲಕ್ಷಗಳನ್ನು ಎತ್ತಿಕೊಟ್ಟಿದ್ದಾರೆ. 
ತರುವಾಯ ಅಸಂಯೋಗ, ಕ್ರಮಸ್ಕೃಪರಿಮಿತವ್ಕ್ಯಂಜನ, ಸಪ್ತವ್ಯಂಜನಬಂಧ, ದಶ 
ವ್ಯಂಜನಬಂಧ, ಅಪಂಚವರ್ಗ, ಅಂತಃಸ್ಥಾಕ್ಷರ, ಅತ್ರಿವರ್ಗ ಮುಂತಾದ ವಿಶೇಷ 
ವರ್ಣಚಿತ್ರಗಳನ್ನು ಹೇಳಿ ಅವುಗಳಿಗೆ ಕಪ್ಪಿಣಾಭ್ಯುದಯ ಮೊದಲಾದ ಕಾವ್ಯಗಳಿಂದ 
ಲಕ್ಷಗಳನ್ನು ಆರಿಸಿ ಕೊಟ್ಟಿದ್ದಾರೆ. | | 

ಇಷ್ಟೆಲ್ಲ ಆದಮೇಲೆ ಕನ್ನಡದಲ್ಲಿ ವ್ಯಂಜನಚಿತ್ರದ ವ್ಯವಸಾಯ ಹೇಗೆ ನಡೆದಿದೆ 
ಎಂಬುದರತ್ತ ಗಮನ ಹರಿಸಿದ್ದಾರೆ. ಕವಿರಾಜಮಾರ್ಗ, ಕಾವ್ಯಾವಲೋಕನಗಳಲ್ಲಿ 
ಅದು ನಿರೂಪಿತವಾಗಿರುವ ಬಗೆಯನ್ನು ಹೇಳುತ್ತಾ, ಅಲ್ಲಲ್ಲಿ ಸಂಸ್ಕೃತ ವ್ಯಂಜನಚಿತ್ರ 
ಗಳೊಂದಿಗೆ ತುಲನೆ ಮಾಡಿದ್ದಾರೆ. ತರುವಾಯ ಚಂದ್ರರಾಜನ ಮದನತಿಲಕ, 
ಆಚಣ್ಣನ ವರ್ಧಮಾನಪುರಾಣ, ಪಿ. ಬಸವಣ್ಣನವರ ನಿರೀಕ್ಷೆ, ಇಮ್ಮಡಿ ಮುರಿಗಾ 
ಗುರುಸಿದ್ಧನ ಶಿವಲಿಂಗಷಟ್ಟದಿ, ಜಾಯೇಂದ್ರನ ಕನ್ನಡ ಕುವಲಯಾನಂದ, 
ಚೇರಮಾಂಕನ ಚೇರಮಕಾವ್ಯ, ಮುಖಬೋಳು ಸಿದ್ಧರಾಮನ ಷಟ್ಸ ಎಲಿತಿಲಕ, 
ಸಿದ್ಧನಂಜೇಶನ ರಾಘವಾಂಕ ಚಾರಿತ್ರ, ನೀಲಕಂಠಾಚಾರ್ಯನ ಆರಾಧ್ಯ ಚಾರಿತ್ರ್ಯ, 
ಸೋಸಲೆ ರೇವಣಾಚಾರ್ಯನ ಮಹಿಮ್ನಸ್ತವಟೀಕೆ, ಬಸವಕವಿಯ ಸಿದ್ಧಲಿಂಗ ಕಾವ್ಯ, 
ಲಕ್ಷ್ಮೀಶನ ಜೈ ಮಿನಿ ಭಾರೆತ. ಪೊನ್ನನ ಜಿನಾಕ್ಷರ ಮಾಲೆ, ಚಿಕುಪಾಧ್ಯಾಯೆನ, ಅಕ್ಷರ 
ಮಾಲಿಕಾಸಾಂಗತ್ಯಗಳಿಂದ ಲಕ್ಷ್ಯಗಳನ್ನು ಆಯ್ದು ಕೊಟ್ಟಿದ್ದಾರೆ. ತರುವಾಯ 
ಕ್ರಮವಾಗಿ ಸ್ಥಾನಚಿತ್ರಗಳನ್ನೂ ಸ್ವರಚಿತ್ರಗಳನ್ನೂ ಇದೇ ಬಗೆಯಲ್ಲಿ ವಿವೇಚಿಸಿ 
ದಾರೆ. 

ಡಾ| ಶಾಸ್ತ್ರಿಗಳ ಈ ವಿವೇಚನೆಯಲ್ಲಿ ಅವರೇ ರೂಪಿಸಿಕೊಂಡಿರುವ ವಿಶಿಷ್ಟ 
ವಾದೊಂದು ವ್ಯವಸ್ಥೆಯಿದೆ. ಅದು ಅತ್ಯಂತ ಶಾಸ್ತ್ರೀಯವೂ ನೇರವೂ ಖಚಿತವೂ 
ನಿರ್ದುಷ್ಟವೂ ಆಗಿದೆ. ಸಂದೇಹಕ್ಕಾಗಲಿ, ಅಸ್ಫುಟತೆಗಾಗಲಿ ಎಲ್ಲಿಯೂ ಎಡೆಯಿಲ್ಲ. 
ಆವಶ್ಯಕವಿರುವೆಡೆಗಳಲ್ಲಿ ಲಕ್ಷ್ಮಪದ್ಮಗಳನ್ನು ಹೊಸಗನ್ನಡಕ್ಕೆ ಮೂಲಶೈಲಿಗೆ ನಿಷ್ಠ 


50 ಲೋಚನೆ 


ರಾಗಿ ಅನುವಾದಿಸಿ ಕೊಟ್ಟು ಲಕ್ಷಣ-ಲಕ್ಷ ಸಮನ್ವಯ ಮಾಡಿದ್ದಾರೆ. ಅವರು 
ಪರಿಶೀಲಿಸಿರುವ ಗ್ರಂಥಗಳು ಹಾಗೂ ನೀಡಿರುವ ಲಕ್ಷ್ಯಗಳ ವ್ಯಾಪ್ತಿಯನ್ನು 
ನೋಡಿದರೆ ನಾವು ಮಂತ ಶಮುಗ್ಧರಾಗುತ್ತೇವೆ. ಅವರ ವಿಷಯ ಸಂಗ್ರಹಣೆ ಎಷು 
ದೀರ್ಫಕಾಲ ಹಿಡಿದಿದೆ, ಅವರ ಚಿಂತನಮಂಥನೆಗಳು ಎಷ್ಟು ಆಳವಾಗಿ ನಡೆದಿದೆ, 
ಅವರೆ ವಿಮರ್ಶನಪ್ರಜ್ಞೆ ಎಷ್ಟು ಸಂಯಮದಿಂದ ಕೆಲಸ ಮಾಡಿದೆ ಎಂಬ ಸಂಗತಿಗಳು 
ಮೇಲಿಂದ ಮೇಲೆ ನಮ್ಮನ್ನು ಆನಂದಾಶ್ಚರ್ಯಗಳಲ್ಲಿ ಮುಳುಗಿಸುತ್ತವೆ. 

ಚಿತ್ರಕಾವ್ಯದ ಭೇದೋಪಭೇದಗಳ ಸ್ವರೂಪ ವಿವೇಚನೆ ಅಷ್ಟು ಸುಲಭದ 
ಕೆಲಸವಲ್ಲ. ಅದರಲ್ಲಿ ಅನೇಕ ತೊಡಕುಗಳಿವೆ." ಹಳೆಯ ಸಾಹಿತ್ಯದ ಒಂದಿಷ್ಟು 
ಭಾಗ ಇನ್ನೂ ಬೆಳಕು ಕಾಣದೆ ಉಳಿದಿದೆ. ಬೆಳಕು ಕಂಡಿರುವ ಸಾಹಿತ್ಯದಲ್ಲಿ ಅಡಕ 
ವಾಗಿರುವ ಚಿತ್ರಕಾವ್ಯದ "ಮಾದರಿಗಳ ಕ್ರೋಡೀಕರಣವೇನೂ ನಡೆದಿಲ್ಲ. 
ಕ್ರೋಡೀಕೃತವಾಗಿರುವಷ್ಟು ಚಿತ್ರಕಾವ್ಯದ ವಿವರಗಳಲ್ಲಿ ಸಾಕಷ್ಟು ಅರ್ಥಕ್ಲೇಶಗಳೂ 
ಪಾಠಕ್ಲೇಶಗಳೂ ತುಂಬಿವೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಡಾ॥ ಶಾಸ್ತ್ರಿಗಳು 
ತಮ್ಮ ಪಯಣವನ್ನು ಮುಂದುವರಿಸಿ ಚಿತ್ರಕಾವ್ಯದ ಪಥವನ್ನು ಸಾಕಷ್ಟು ಪ್ರಶಸ್ತ 
ಗೊಳಿಸಿಕೊಟ್ಟಿದ್ದಾರೆ. ಇನ್ನುಮುಂದೆ ಆ ಮಾರ್ಗದಲ್ಲಿ ನಡೆಯುವವರಿಗೆ ಈ ಕೃತಿ 
ನಿಜಕ್ಕೂ ರಾಜಮಾರ್ಗವಾಗಿ ಪರಿಣಮಿಸಿದೆಯೆಂದರೆ ಅತಿಶಯೋಕ್ತಿಯಲ್ಲ. ಕೆಟ್ಟಿರುವ 
ಪದ್ಯಪಾಠಗಳನ್ನು ತಮ್ಮ ಪ್ರತಿಭೆಯ ಬಲದಿಂದ ಶುದ್ಧವಾಗಿ ಕಟ್ಟಿಕೊಡುವ ಸಾರ್ಥಕ 
ಯತ್ನವನ್ನು ಅವರು ನಡೆಸಿದರೆ. ಈ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಹಿಂದೆ ಕೆಲಸ 
ಮಾಡಿದ ವಿದ್ವಾಂಸರು ಬಿಡಿಬಿಡಿ ಲೇಖನಗಳನ್ನು ಬರೆದಿದ್ದರೇ ಹೊರತು, ಸ್ವತಂತ್ರ 
ಗ್ರಂಥವನ್ನಾರೂ ಬರೆದಿರಲಿಲ್ಲ. ಹಿಂದಿನವರು ಮಾಡಿರುವ ಅಷ್ಟಿಷ್ಟು ಕಾರ್ಯ 
ವನ್ನೆಲ್ಲ ಗಣನೆಗೆ ತೆಗೆದುಕೊಂಡು, ಅವರ ವಿಚಾರಗಳನ್ನು ಸಹಾನುಭೂತಿಯಿಂದ 
ಚರ್ಚಿಸಿ, ಕನ್ನಡ ಚಿತ್ರಕಾವ್ಯಕ್ಕೊಂದು ಖಚಿತವಾದ ಚೌಕಟ್ಟನ್ನು ಡಾ! ಶಾಸ್ತ್ರಿ 
ಯವರು ಈ ಕೃತಿಯೆ ಮೂಲಕ ನಿರ್ಮಿಸಿಕೊಟ್ಟಿ ದ್ರಾರೆ. ಸಂಸ್ಕೃತ ಮತ್ತು ಕನ್ನಡ 
ಚಿತ್ರಕಾವ್ಯ ಪ್ರಭೇದಗಳ ಚರ್ಚೆ ಇಲ್ಲಿ ಪ್ರಮುಖವಾಗಿ ಬಂದಿದೆಯಾದರೂ ತೆಲುಗು 
ಭಾಷೆಯನ್ನೂ ಬಲ್ಲ ಅವರು ಆ ಭಾಷೆಯ ಚಿತ್ರಕಾವ್ಯದ ಮಾದರಿಗಳನ್ನು ಅಲ್ಲಲ್ಲಿ 
ತೌಲನಿಕವಾಗಿ ಪ ಶಸ್ತಾಪಿಸಿದ್ದಾರೆ. ಸಂಸ್ಕೃತ-ಕನ್ನಡ ಮಾದರಿಗಳ ತೌಲನಿಕ ವಿವೇಚನೆ 
ಯಂತೂ ಉದ್ದಕ್ಕೂ ನಡೆದಿದೆ. ಹೀಗಾಗಿ ಈ ಕೃತಿ "ತೌಲನಿಕ ಚಿತ್ರಕಾವ್ಯ'ವೆನ್ನ 
ಬಹುದಾದ ಗೌರವಕ್ಕೂ ಪಾತ್ರವಾಗಿದೆ. 

ಗತಿಚಿತ್ರಗಳು ಮತ್ತು ಬಂಧಚಿತ್ರಗಳ ವಿಭಾಗದಲ್ಲಿರುವ ಸುಮಾರು ನೂರಕ್ಕೂ 
ಹೆಚ್ಚು ಚಿತ್ರಗಳು ಆ ಅಧ್ಯಾಯಗಳ ಆಸ್ವಾದನೆಗೆ ಪ್ರಯೋಜನಕಾರಿಯಾಗಿವೆ. 
ಕೃತಿಯ ಅಂತ್ಯದಲ್ಲಿರುವ ಅನುಬಂಧ ಬಹಳ ಅಚ್ಚುಕಟ್ಟಾಗಿದೆ, ಉಪಯುಕ್ತವಾಗಿದೆ. 
"ಆಧಾರ ಗ್ರಂಥಸೂಚಿ' ಡಾ| ಶಾಸ್ತ್ರಿಯವರ ವಿಸ್ತಾರವಾದ ಅಧ್ಯಯನಕ್ಕೆ ಸಾಕ್ಷಿ 
ಯಾಗಿದೆ. ಗ್ರಂಥದೊಳಗೆ ಬಳಕೆಯಾಗಿರುವ ಸಂಸ್ಕೃತ-ಕನ್ನಡ ಲಕ್ಷಣ-ಲಕ್ಷ ಪದ್ಯ 


₹] ಗ್ರೆಂಥಾವಲೋಕನ 51 


ಗಳ ಸಮಗ್ರ ಸೂಚಿಯೂ ಇಲ್ಲಿದೆ. ಚಿತ್ರಕಾವ್ಯದ ಯಾವ ಭೇದೋಪಭೇದವನ್ನು 


ಬೇಕಾದರೂ ಇಲ್ಲಿರುವ "ವಿಶಿಷ್ಟ ಪದಸೂಚಿ'ಯ ಮೂಲಕ ಪತ್ತೆಹಚ್ಚಿಕೊಳ್ಳೆ 
ಬಹುದು. ಗ್ರಂಥದೊಡಲಿನಲ್ಲಿ ಬಂದಿರುವ ಕೃತಿಗಳ, ಲಕ್ಷಣಕಾರರ, ಕವಿಗಳ, 
ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ವಿದ್ವಾಂಸರ ಹೆಸರುಗಳೂ ಇಲ್ಲಿ ಸಾಲುಗಟ್ಟಿ 
ಬಂದಿವೆ. ಗ್ರಂಥವೂ ಬಹು ವಾತಾ: ಅಚ್ಚುಕಟ್ಟಾಗಿ ಮುದ್ರಣದೋಷ 
ರಹಿತವಾಗಿ ಹೊರಬಂದಿದೆ. 

ಇದೊಂದು ' ಸವಾಲಿನ ರೂಪದ ಕಾರ್ಯ. ಇದನ್ನು ಡಾ| ಶಾಸ್ತ್ರಿಯವರು 
ಅರ್ಥಪೂರ್ಣ ರೀತಿಯಲ್ಲಿ ನಿರ್ವಹಿಸಿದ್ದಾರೆ; ಈ ವಿಷಯಕ್ಕೆ ಸಂಬಂಧಿಸಿದಂತೆ, 
ಕನ್ನಡದ ಮಟ್ಟಿಗೆ ಇಷ್ಟು ಶಾಸ್ತ್ರೀಯ ಯವೂ ವಾ ಸ ಸಮ jos ಆದ ವಿವೇಚನೆ 
ನಡೆಯುತ್ತಿರುವುದು ನನಗೆ ತಿಳಿದಂತೆ ಇದೇ ಮೊದಲು ಎಂದು ಮುನ್ನುಡಿಯಲ್ಲಿ 
ಡಾ| ಎಚ್‌. ತಿಪ್ಪೇರುದ್ರಸ್ವಾವಿಯವರು ಈ ಕೃತಿಯ ಮಹತ್ತ್ವವನ್ನು ಖಚಿತವಾಗಿ 
ಗುರುತಿಸಿದ್ದಾರೆ. ಚಿತ್ರಕಾವ್ಯವನ್ನು ಕುರಿತಂತೆ ಯಾವುದೇ ಭಾರತೀಯ ಭಾಷೆ 
ಯಲ್ಲೂ ಇಷ್ಟೊಂದು ದೊಡ್ಡ ಪ್ರಮಾಣದ ಗ್ರಂಥ ಪ್ರಾಯಃ ಇರಲಾರದು. 

ಚಿತ್ರಕಾವ್ಯದಲ್ಲಿ ಧ್ವನಿಯಾಗಲಿ, ಗುಣೀಭೂತವ್ಯಂಗ್ಯವಾಗಲಿ ಇರುವುದಿಲ್ಲ 
ವೆಂಬ ಕಾರಣದಿಂದ ನಮ್ಮ ಜತೆ ಲಾಕ್ಷಣಿಕರು ಅದನ್ನು "ಅಧಮ ಕಾವ್ಯ'ವೆಂದು 
ಕರೆದಿದ್ದುರೆ. ಆದರೆ ಡಾ| ಶಾಸ್ತ್ರಿಯವರ ಈ ಕೃತಿಯನ್ನು ಓದುತ್ತಿದ್ದರೆ, ನಮ್ಮ 
ಬುದ್ದಿ ಯನ್ನು ಅರಳಿಸುವ ಅಲ್ಲನ ರಸಘುಟಿಕೆಗಳನ್ನು ಸವಿಯುತ್ತಿದ್ದರೆ ಚಿತ್ರಕಾವ್ಯ ವು 
ಕೆ ಕಾವ್ಯವೆಂಬ ಮಾತು ತಾನೇ ತಾನಾಗಿ ನಮ್ಮ ಅಂತರಂಗದಿಂದ ಕಳೆಚಿಹೋಗು 
ತ್ತದೆ; ಆ ಕಾವ್ಯದ ವಿಚಾರದಲ್ಲಿ ಸ್ನೇಹವನ್ನೂ ಆಸಕ್ತಿಯನ್ನೂ ಕುತೂಹಲವನ್ನೂ 
ಅದು ಸಹೃದಯರಲ್ಲಿ ಹುಟ್ಟಿಸುತ್ತದೆ. ಈ ಕೃತಿಯ ಮೂಲಕ ಚಿತ್ರಕಾವ್ಯ 
ಕ್ಕೊಂದು ಗೌರವ ಸಂದಾಯವಾದಂತಾಗಿದು, ಅದು ಡಾ॥ ಶಾಸ್ತ್ರಿಯವರ ಬಹು 
ದೊಡ್ಡ ಸಾಧನೆಯೆಂದು ನಾನು ಭಾವಿಸುತ್ತೇನೆ. 

ಕನ್ನಡ ಚಿತ್ರಕಾವ್ಯದ ಕ್ಷೇತ್ರಕ್ಕೆ ಡಾ॥ ಶಾಸ್ತ್ರಿಯವರ ಈ ಗ್ರಂಥ ಶಾಶ್ವತವೂ 
ಅಮೂಲ್ಯವೂ ಆದ ಕೊಡುಗೆ. ಇಷ್ಟೊಂದು ದೊಡ್ಡ ಕೃತಿಯನ್ನು ಮೊತ್ತಮೊದಲ 
ಬಾರಿಗೆ ಈ ಕ್ಷೇತ್ರಕ್ಕೆ ಅರ್ಪಿಸಿರುವ ಅವರ ಶ್ರಮ ಸಾರ್ಥಕವಾಗಿದೆ. "ವರ್ಣಮಯ 
ಚಿತ್ರಕಾವ್ಯ ಪ್ರಪಂಚದ ಭೇದೋಪಭೇದಗಳ ರಚನೆ ಪಾಲನೆ ಪೋಷಣೆಗಳಲ್ಲಿ 
ಸಂತೋಷಿಸಿದ ಸಂಸ್ಕೃತ ಕನ್ನಡ ಎದ್ವತ್ಕವಿಪರಂಪರೆಗೆ' ಡಾ॥ ಶಾಸ್ತ್ರಿಯವರು 
ಅಭಿಮಾನಪೂರ್ವಕವಾಗಿ ಈ ಕೃತಿಯನ್ನು ಸಮರ್ಪಿಸಿ ತಮ್ಮ ವಿನಯಸೌಜನ್ಯಗಳನ್ನು 


—ಡಾ॥ ಕೆ. ಅನಂತರಾಮು 


ಸನಗಳಲ್ಲಿ ಕರ್ನಾಟಕದ ವರ್ತಕರು" 


ಡಾ| ಬಿ. ಆರ್‌. ಹಿರೇಮಠ ಅವರ " ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು” 
ಎಂಬ ನಿಬಂಧವು, ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದ ವಣಿಕ ವರ್ಗದ 
ಚಟುವಟಿಕೆಗಳನ್ನು ಪುನಾರಚಿಸುವ ಒಂದು ಮಹತ್ತ್ವದ ಕೃತಿಯಾಗಿದೆ. ಪೀಠಿಕೆ, 
ವರ್ತಕರು ಮತ್ತು ವರ್ತಕರ ಪ್ರಕಾರಗಳು, ವರ್ತಕ ಸಂಘಗಳು, ವರ್ತಕರ ವ್ಯಾಪಾರ 
ಸ್ವರೂಪ ಮತ್ತು ಅಧಿಕಾರ ಸ್ವರೂಪ, ವರ್ತಕರ ಸಾಮಾಜಿಕ-ಧಾರ್ಮಿಕ-ವೀರ 
ಜೀವನ ಹಾಗೂ ಸಮಾರೋಪ ಎಂಬ ಆರು ಅಧ್ಯಾಯೆಗಳಲ್ಲಿ ವಿಷಯವನ್ನು 
ಸ್ತುತ್ಯರ್ಹ ರೀತಿಯಲ್ಲಿ ನಿರೂಪಿಸಲಾಗಿದೆ. 


ಶಿ 


ನಿಬಂಧದ ಪ್ರಾರಂಭದಲ್ಲಿಯೇ ವರ್ತಕ ವರ್ಗವನ್ನು ವಿನಿಮಯ ವರ್ತಕರು 
ಮತ್ತು ಉತ್ಪಾದಕ ವಿನಿಮಯ ವರ್ತಕರು ಎಂದು ಗುರ್ತಿಸಿಕೊಂಡು, ಈ ನಿಬಂಧದ 
ವಿಷಯ ವ್ಯಾಪ್ತಿಯನ್ನು ಕೇವಲ ವಿನಿಮಯ ವರ್ತಕರಿಗೆ ಮಾತ್ರ ಸೀವಿಂತಗೊಳಿಸಿ 
ಕೊಳ್ಳು ್ಫಪುದರ ಮೂಲಕ ಆಗಬಹುದಾಗಿದ್ದ ಅತಿವ್ಯಾಪ್ತಿದೋಷವನ್ನು ಸೂಕ್ತರೀತಿ 
ಯಲ್ಲಿ ಲೇಖಕರು ನಿವಾರಿಸಿಕೊಂಡಿರುವುದು ಗಮನಾರ್ಹವಾದ ಮತ್ತು ಮೆಚ್ಚು 
ವಂತಹ ಸಂಗತಿಯಾಗಿದೆ. ಮಾನವಿಕ ವಿಜ್ಞಾನಗಳ ಸಂಶೋಧನ ಭಾಷೆ, ನಿರೂಪಣೆ 
ಹೇಗೆ ಅಲಂಕಾರ ರಹಿತವಾಗಿ, ಆದರೆ ಸರಳವಾಗಿ, ನೇರವಾಗಿ ಮನಮುಟ್ಟುವಂತೆ 
ಇರಬೇಕು ಎಂಬುದಕ್ಕೆ ಒಂದು ಅತ್ಯುತ್ತಮ ಮಾದರಿಯನ್ನು ಗ್ರಂಥಕರ್ತರು ತಮ್ಮ 
ಈ ನಿಬಂಧದ ಮೂಲಕ ಮನಗಾಣಿಸಿದ್ದಾರೆ. ಸ್ಟಾ ಅಲ್ಲ. ಇಂತಹ ವಿಷಯ 
ವೊಂದನ್ನು ಆರಿಸಿಕೊಂಡು ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಿ, ತಲಸ್ಪರ್ಶಿಯಾಗಿ 
ವಿವರಿಸಿ, ತೀರ್ಮಾನಗಳನ್ನು ನೀಡುವಲ್ಲಿ ಕೂಡ ಅ ತಮ್ಮ ಜಾಣ್ಮೆಯನ್ನು 
ಮೆರೆದಿದ್ರಾರೆ. 


ಶಾಸನಗಳಲ್ಲಿ ದೊರೆಯುವ ವಿಪುಲವಾದ ಮಾಹಿತಿಯನ್ನು ಸಂಗ್ರಹಿಸಿ, : 


ಜೋಡಿಸಿ, ನಿಬಂಧವನ್ನು ವ್ಯವಸ್ಥಿತ ರೀತಿಯಲ್ಲಿ ಸಿದ್ಧಪಡಿಸಿದ್ದಾರೆ ಎಂಬುದರಲ್ಲಿ 
ಅನುಮಾನವಿಲ್ಲ. ಈ ನಿಬಂಧವನ್ನು ಸ ಕಾಲದವರೆಗೂ ಈ ಕ್ಷೇತ್ರಕ್ಕೆ 


ಸಂಬಂಧಿಸಿದಂತೆ ಇತರ ವಿದ್ವಾಂಸರಿಂದ ಬೇರೆ ಬೇರೆ ಗ್ರಂಥಗಳಲ್ಲಿ ಮತ್ತು ನಿಯತ 
ಕಾಲಿಕೆಗಳಲ್ಲಿ ಪ್ರಕಟವಾಗಿರುವ ಬಹುತೇಕ ಸಂ ಪ್ರಬಂಧ?ನ್ನು ಮತ್ತು ಲೇಖನಗಳನ್ನು 
ಲೇಖಕರು ನಿಬಂಧದ ಪೀಠಿಕೆ ಮತ್ತು ಗ್ರಂಥಸೂಚಿ ಭಾಗಗಳಲ್ಲಿ ಉಲ್ಲೇಖಿಸಿದ್ದಾರೆ. 


| | 
ಆದರೆ ಇವುಗಳಲ್ಲಿ ಬಹಳಷ್ಟನ್ನು ಜು ನಿಬಂಧದಲ್ಲಿ ಚರ್ಚೆಗೆ ಒಳಪಡಿಸಿಲ್ಲ. ' ಇಲ್ಲಿ 
ಡಾ| ಎಂ. ಚಿದಾನಂದಮೂರ್ತಿಯವರ "ಲಿಂಗಾಯತ ಅಧ್ಯಯನ” ಗ್ರಂಥದ ಅರಿಕೆ 


ಪ್ರಕಾಶಕರು : ಪೃಸಾರಾಂಗೆ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಮೊದಲ ಮುದ್ರಣ: 1986. ಪುಟಗಳು: 1. 198, ಬೆಲೆ: 38 ರೂಪಾಯಿಗಳು. 


ಗ್ರಂಥಾವಲೋಕನ 53 
ಭಾಗದ, ಬರುವ ಈ ವಾಕ್ಯಗಳು ಪ್ರಸ್ತುತವೆನಿಸುತ್ತವೆ. “ಯಾವನೇ ಸಂಶೋಧಕ ' 


ನಿಗೂ ತನ್ನ ಬರೆಹಗಳು ಚರ್ಚೆಗೆ ಗುರಿಯಾಗಿ ಅರಿವನ್ನು ವಿಸ್ತರಿಸಲು ಸಹಾಯಕ 
ವಾಗುವುದು ತನ್ನ ಬಗ್ಗೆ ತೋರುವ ಗೌರವ ಎಂಬ ಭಾವನೆ ಇರುತ್ತದೆ. ಎಲ್ಲ 
ಸಂಗತಿಗಳು ಒಪ್ಪಿತವಾದುವೇ ಇಲ್ಲವೇ ಎಂಬುದು ಮುಖ್ಯವಾದರೂ ಅದಕ್ಕೆ 
ಎರಡನೇ ಸ್ಥಾನವೇ ಹೊರತು ಪ್ರಥಮ ಸ್ಮಾನವಲ್ಲ.” ಈ ಹಿನ್ನೆಲೆಯಲ್ಲಿ ಹಿಂದಿನವರು 
ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಡೆಸಿದ ಶೋಧಗಳ ಸ ಎರಾಸಾರಗಳು ಸ್ಪಷ್ಟಗೊಳ್ಳದೆ 
ಹೋಗುವುದು ಈ ನಿಬಂಧದ ಬಹು ದೊಡ್ಡ ತಯಗ: ಹಾಗೇ ಈ ನಿಬಂಧದ 
ಉದ್ದಕ್ಕೂ ಗಮನ ಸೆಳೆಯುವ ಮತ್ತೊಂದು ಅಂಶವೆಂದರೆ, ಹತ್ತಾರು ಕಡೆ ಬರುವ 
ವ್ಯಕ್ತಿನಾಮಗಳ, ಸ್ಥಳನಾಮಗಳ ಸಾಲು ಸಾಲುಗಳು. ಇವು ಸುಮಾರು ಇಡೀ 
ಗ್ರಂಥದ ಹದಿನಾಲ್ಕರಷ್ಟು ಭಾಗವನ್ನು ಆವರಿಸಿ, ಓದುಗರಿಗೆ ಸವಾಲಾಗಿದೆ. 
ನಿಬಂಧವೊಂದನ್ನು ಪಿಎಚ್‌ ಡಿ. ಪ್ರಶಸ್ತಿಗಾಗಿ ಸಾದರಪಡಿಸುವಾಗ ಇದು ಅಗತ್ಯ 
ವೆನಿಸಬಹುದಾದರೂ, ಅದೇ ಕೃತಿ ಗ್ರಂಥರೂಪದಲ್ಲಿ ಬರುವಾಗ ಓದುಗರನ್ನು ಗಮನ 
ದಲ್ಲಿಟ್ಟುಕೊಂಡು ಇದನ್ನು ಸೂಕ್ತರೀತಿಯಲ್ಲಿ ನಿವಾರಿಸಂ :ಹುದಾಗಿದ್ದಿತು. 

ಈ ನಿಬಂಧದ ವ್ಯಾಪ್ತಿಯಲ್ಲಿಯೇ ಗಮನಿಸಬಹುದಾಗಿದ್ದ ಗ ಅಂಶ 
ಗಳು, ವಿವೇಚ ನೆಗೊಳಗಾಗದೇ ಹೋಗಿರುವುದು ಕಂಡುಬರುತ್ತದೆ. ಅಂತಹ ಅಂಶ 
ಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಸೂಚ್ಯವಾಗಿ ಹೇಳಬಹುದು ; 

ವಡ್ಡ ವ್ಯವಹಾರಿಗಳ ಬಗ್ಗೆ ತಿಳಿಸುವಲ್ಲಿ, ಶ್ರೀಮನ್ಮಹಾವಡ್ಡ ವ್ಯವಹಾರಿ 
ಕಲ್ಪಣ ರಾವುತನ ಹೆಸರು; ಹಾಗೇ ಆತನ ಔದಾರ್ಯದ ಫಲವಾಗಿ ಮೂಡಿಬಂ 
ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀದೇವಾಲಯದ ಉಲ್ಲೇಖ; ವರ್ತಕರ ವ್ಯಾಪಾರ ಹಾಗೂ 
ಅಧಿಕಾರದ : ಸ್ವರೂಪದ ಬಗ್ಗೆ ಚರ್ಚಿಸುವಾಗ ಬೇಲೂರು, . ಹಳೆಯ ಜ್‌ ಎಷ್ಟು- 


ಸಮುದ್ರಗಳ ಮಣಿಗಾರರು "ಅನೇಕ ಮಿತ್ರ ಮತ್ತು ಶತ್ರುರಾಷ್ಟ್ರಗಳೊಂದಿಗೆ ಮಾಡು 
ಎ 


ತ್ತಿದ್ದ ರತ್ನವ್ಯಾಪಾರದ ವಿವರ; ಹಾಗೇ ಶ್ರೀಮಂತ ವರ್ಕಕರು ಹಣವನ್ನು ಸದುಪ- 
ಯೋಗಪಡಿಸದಿದ್ದರೆ ನಾಶವಾಗುತ್ತ ಶ ದೆಯೆಂಬ ಅಂಶ (ಎ.ಕ XI SS 90); 
ವರ್ತಕರು ಬಡ್ಡಿ ವ್ಯವಹಾರವನ್ನು ಮಾಡುತ್ತಿದ್ದ ವಿಷಯ (ಎ.ಕ. 11] ತಿ. ನರಸಿಪುರ, 
129), ಹೀಗೆ ಈ ಪಟ್ಟಿಯನ್ನು ಬೆಳಸುತ್ತು ಹೋಗಬಹುದು. 

ನಖರ, ತೋಟಿಗ, ಮಂಂಮುರಿದಂಡ ಮುಂತಾದ ಪಂಗಡಗಳ ಬಗೆಗೆ ವಿಷಯ 
ಗಳನ್ನು ಪ್ರಸ್ತಾವಿಸುವಾಗ ಶಾಸನಗಳಷ್ಟೇ ಅಲ್ಲ, ಶಾಸನೇತರ ಆಕರಗಳೂ ಮತ್ತು 
ಕ್ಷೇತ್ರಕಾರ್ಯದ ನೆರವೂ ತೀರ ಅಗತ್ಯವ ವಾಗಿದ್ದುವೇಬರಿವು ಸಹಜವಾಗಿಯೇ ಉಂಟಾಗು 
ತ್ತದೆ. 

ಹೀಗೆ ಇಡೀ ನಿಬಂಧವನ್ನು ಗಮನಿಸಿದಾಗ ಲೇಖಕರು ವಿಸ್ತಾರವಾದ ವಿಷಯ 
ವನ್ನು ಸೂಕ್ತವಾಗಿ ಮಂಡಿಸಿದ್ದರೂ, ಇನ್ನೂ ಸಾಕಷ್ಟು ವಿಷಯಗಳು, ವಿವರಗಳು, 


54 $ೋಚಿೆನ 
ಕೈತಪ್ಪಿರುವುದು ೋಚರಿಸುತ್ತದೆ. ವರ್ತಕರ ಬಗೆಗೆ ಇದ್ದ ವಡ್ಡರಾವುಳ ; 
ಪೆಜುಣ್ಣಂಕ, ಬಿಲ್ಕೊಡೆ, ಇತ್ಯಾದಿ ಸುಂಕಗಳು; ಪ್ರಾಣಿಗಳ ಮೇಲಿನ ಏರಿಗೆ 


ಸಂಬಂಧಿಸಿದ ಸುಂಕಗಳು ಮುಂತಾದವುಗಳನ್ನು ಕೂಡ ನಿಬಂಧದಲ್ಲಿ ವಿಚಾರಮಾಡ 


ಐಯಾವೊಳೆ ಐನೂರ್ವರು ವರ್ತಕರ ಬಗೆಗಿನ ಜಾನಪದ ಮೂಲ ಹಾಗೂ 
ಗುಡ್ಡಶಾಸ್ತ್ರ ಮುಂತಾದ ವಿಷಯಗಳ ಬಗೆಗಿನ ಲೇಖಕರ ಅಭಿಪ್ರಾಯಗಳು 
ಈ ಕ್ಷೇತ್ರಕ್ಕೆ ಸಂದ ಅಮೂಲ್ಯ ಕಾಣಿಕೆಗಳಾಗಿವೆ. | 
ಸಂಶೋಧನ ಕ್ಷಿತಿಜದಲ್ಲಿ ಶ್ರಮಸಾಧ್ಯವಾದ ಇಂತಹ ಕಾರ್ಯಗಳನ್ನು ವ್ಯವಸ್ಥಿತ 
ವಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳವರೆಂಬುದನ್ನು ಡಾ| ಬಿ. ಆರ್‌. ಹಿರೇಮಠರು 
ತಮ್ಮ ಈ ಅಮೂಲ್ಯವಾದ ನಿಬಂಧದ ಮೂಲಕ ತೋರಿಸಿಕೊಟ್ಟಿದ್ದಾರೆ, ಮತ್ತು 
ಅಭಿನಂದನಾರ್ಹರಾಗಿದ್ದಾರೆ. 


೦ 


-ಪಿ. ವಿ.ಕ ಹ ಮೂತಿ 
೪ಣ 


ವಸ್ತುಸಂಗ್ರಹ 


ಈ ಸಲದ ಸಮ್ಮೇಳನಾಧ್ಯಕ್ಷ ಭಾಷಣ 

ಈ ವರ್ಷ ಅಕ್ಟೋಬರ್‌ 29ರಿಂದ ನವೆಂಬರ್‌ 1ರ ವರೆಗೆ ಕಲಬುರ್ಗಿಯ 
ನಡೆದ ಅಖಿಲ ಭಾರತ 58ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ` ಅಲ್ಲಿ ನಡೆ 
ಮೂರನೆಯ ಸಮ್ಮೇಳನ. 1928ನೆಯ ಇಸವಿಯಲ್ಲಿ ನಡೆದ ಮೊದಲನೆಯ 
ಸಮ್ಮೇಳನಕ್ಕೆ ಆಚಾರ್ಯ ಬಿ.ಎಂ.ಶ್ರೀ.ಯವರು ಅಧ್ಯಕ್ಷರಾಗಿದ್ದರು ; ಎರಡನೆಯ 
ಸಮ್ಮೇಳನ 1949ರಲ್ಲಿ ನಡೆಯಿತು; ಈ 32ನೆಯ ಸಾಹಿತ್ಯ ಸಮ್ಮೇಳನಕ್ಕೆ 
ರೆ॥ ಚೆನ್ನಪ್ಪ ಉತ್ತಂಗಿಯವರು ಅಧ್ಯಕ್ಷರಾಗಿದ್ದರು ; ಇದೀಗ ಅಲ್ಲಿ ನಡೆದ 58ನೆಯ 
ಸಾಹಿತ್ಯ ಸಮ್ಮೇಳನಕ್ಕೆ ಹೆಸರಾಂತ ಕವಿ ಡಾ| ಸಿದ್ಧಯ್ಯ ಪುರಾಣಿಕರು ಅಧ್ಯಕ್ಷರಾಗಿ 
ದ್ರರು. ಅವರ ಭಾಷಣದ ಕೆಲವು ಮುಖ್ಯಾಂಶಗಳನ್ನು ಉಲ್ಲೇಖಿಸುತ್ತ, ಭಾಷೆಯ 
ದೃಷ್ಟಿಯಿಂದ ಗಮನಾರ್ಹವಾದ ಭಾಗಗಳನ್ನು "ಲೋಚನ'ದ ವಾಚಕರ 
ಮುಂದಿಡಲು ಬಯಸುತ್ತೇವೆ. 


ಲ್ರಿ 
ನವೆ 
— 
ಟು 


ತಮಗೆ ಜನ್ಮವಿತ್ತ ರಾಯ್ಡೂರು ಜಿಲ್ಲೆಯನ್ನೂ ; ಕವಿಯೆನ್ನಾಗಿ ಕನ್ನಡದ 
ಹೋರಾಟಗಾರನನ್ನಾಗಿ ಆಡಳಿತಗಾರನನ್ನಾಗಿ ರೂಪಿಸಿದ ಕಲಬುರ್ಗಿ ಜಿಲ್ಲೆಯನ್ನೂ ; 
, ತಮ್ಮ ಕನ್ನಡ ಭಕ್ತಿಗೆ ಒರೆಗಲ್ಲಾಗಿ ನಿಂತ ಬೀದರ ಜಿಲ್ಲೆಯೆನ್ನೂ ಕಳಕಳಿಯಿಂದ ಸ್ಮರಿಸಿ 
ಕೊಂಡು, ಬೀದರ ಸಾಹಿತ್ಯ ಸಮ್ಮೇಳನದಿಂದ ಈಚೆಗೆ ಕಣ್ಮರೆಯಾದ "ಮಹಾ 
ಸಾಹಿತಿ' ಮಾಸ್ತಿ ವೆಂಕಟೇಶ ಅಯ್ಕಂಗಾರರೇ ಆದಿಯಾಗಿ ಅನೇಕಾನೇಕ "ಪಾವನ 
ಚೇತನ'ಗಳಿಗೆ ತಲೆಬಾಗಿ, ಸಿದ್ಧಯ್ಯಪುರಾಣಿಕರು ಕಲಬುರ್ಗಿ ಪ್ರಾಂತದ ಹಿರಿಮೆ 
ಗರಿಮೆಗಳನ್ನು ಹೆಮ್ಮೆಯಿಂದ ಶ್ರೋತೃಗಳ ಗಮನಕ್ಕೆ ತಂದರು : “ ಹಲವು 
ಸಾಮ್ರಾಜ್ಯಗಳಿಗೆ ತೊಟ್ಟೆಲಾದುದು ಈ ಭಾಗ; ಕರ್ನಾಟಕ ಇತಿಹಾಸದ ಅನೇಕ 
ಉಜ್ವಲ ಅಧ್ಯಾಯಗಳು ರಚಿತವಾದುದು ಈ `ಭಾಗದಲ್ಲಿ; ಕನ್ನಡದ ಕಾವ್ಯ 
ಗಂಗೋತ್ರಿ ಇರುವುದು ಈ ಭಾಗದಲ್ಲಿ ; ಬಡವರ ಗುಡಿಸಲುಗಳವರೆಗೂ ಭಕ್ತಿಗಂಗೆ 
ಯನ್ನು ಹರಿಸಿದ ಹರಿದಾಸರು, ಮಹಾಕವಿಗಳು, ಸ್ವಾತಂತ್ರ್ಯ ವೀರರು, ಶಿಲ್ಪಿಗಳು, 
ಶರಣರು, ಸಂತರು, ಮಹಾಂತರು ಇದನ್ನು ಪುಣ್ಯಭೂಮಿಯಾಗಿಸಿದಾರೆ... 
ಹಿಂದಿನಂತೆ ಈಗಲೂ ಸಾಹಿತ್ಯ ಸಂಸ್ಕೃತಿಗಳ ಹೊಂಬೆಳೆಯಿಲ್ಲಿ ಬಂದೇ ತೀರುವುದು. 
ಇದಾಗಲೇ ಬಂಗಾರದ ಬೆಳೆಯಿಲ್ಲಿ ಬಂದಿದೆ, ಭರದಿಂದೆ ಬರುತ್ತಿದೆ. ಖ್ಯಾತ ಕವಿ 
ಕವಯಿತ್ರಿಯರನ್ನೂ ಉದಿತೋದಿತ ಕವಿಗಳನ್ನೂ ಕಥೆ ಕಾದಂಬರಿಗಳ ಸ್ರಷ್ಟಾರ 
ರನ್ನೂ ಮಕ್ಕಳ ಸಾಹಿತಿಗಳನ್ನೂ ನಾಟಕಕಾರರನ್ನೂ ಸಂಶೋಧಕರನ್ನೂ ಪಂಡಿತ 
ಪ್ರವರರನ್ನೂ ಸಿದ್ಧಸಾಹಿತಿಗಳನ್ನೂ ಪ್ರಾಧ್ಯಾಪಕರನ್ನೂ ಶಿಕ್ಷಣ ತಜ್ಞರನ್ನೂ 
ಸಾಹಿತ್ಕ್ಯೋಪಾಸಕರಮ್ನೂ ನೀಡಿರುವ ಈ ಭಾಗ ಇನ್ನೂ ಮಹೋನ್ನತ ಕವಿ-ಸಾಹಿತಿ 
ಗಳನ್ನು ನೀಡಲೇಬೇಕು, ನೀಡಿಯೇ ನೀಡುವುದು. ಆ ದಿನ ಬೇಗ ಬರಲಿ” ಎಂದು 


56 ಲೋಚನ 

ಹಾರೈಸಿದ್ದಾರೆ. ಪುರಾಣಿಕರ ಸ್ಮೃತಿಪಟಲದಲ್ಲಿ ನೂರಾರು ಹೆಸರುಗಳ ಪಟ್ಟಿಯೇ 
ು - 

ಮೂಡಿಬಂದಿದೆ. 


ಆ PS 

ಹುಟ್ಟುಕನ್ನಡಿಗರ ಮಾತೃ ಭಾಷೆ ಕನ್ನಡ. ಮಾತೃಭಾಷೆಯ ಮಹತ್ವ ಕುರಿತು 
ಪ್ರರಾಣಿಕರ ಮಾತು ಮನನೀಯ . 

ಕನ ಡೀಕರಣ : “ಮಾತೃಭಾಷೆ ಅವರವರ ಶಕ್ತಿವಿಕಾಸಕ್ಕೆ, ಅಂತರಂಗ 
ಪ್ರಕಾಶಕ್ಕೆ ಮಾತೃಕೆ. ಆದುದರಿಂದ ನಮ್ಮ ಮಾತೃಭಾಷೆಯಾದ ಕನ್ನಡ ನಮ್ಮೆಲ್ಲರ 
4 ಸರ್ವಾಂಗೀಣ ಪ್ರಗತಿಗೆ ಮೂಲಾಧಾರ. ಪ್ರಯತ್ನಬಲ 
ದಿಂದ ಮಾನವನ ಬುದ್ದಿಯ ಭಾಷೆ ಯಾವುದಾದರೂ ಆಗಬಹುದು, ಅದೂ 
ಅಪೂರ್ಣವಾಗಿ ! ಆದರೆ ಅವನ ಹೃದಯದ ಭಾಷೆಯಾಗಬಲ್ಲದು ಒಂದೇ ಒಂದು : 

ದ 


ಅದೇ ಅವನ ಮಾತೃಭಾಷೆ. ಇಸ್ಟೇ ಅಲ್ಲ, ಬೇರೆ ಭಾಷೆಯನ್ನು ಕಲಿಯಲು 
ಪಡಬೇಕಾದ ಕಷ್ಟದ ನೂರರಲ್ಲೊಂದು ಪಾಲು ಕಷ್ಟಪಟ್ಟರೂ ಅದು ಹೃದಯದ 
ಭಾಷೆಯ ಜೊತೆಗೆ ಬುದ್ಧಿ ಯ ಭಾಷೆಯೂ ಆಗುವುದು. 

“ಆದುದರಿಂದಲೇ ಕನ್ನಡೀಕರಣವೇ ಕನ್ನಡಿಗರ ಸಮುದ್ಧರಣಕ್ಕೆ ಸಂಜೀವಿನೀ 
ಶಕ್ತಿ. ಕನ್ನಡೀಕರಣಕ್ಕಾಗಿಯಲ್ಲವೆ ಕರ್ನಾಟಕದ ಭನ್‌ ವರ್ಷ 
ಕ್ಕೊಮ್ಮೆ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ, ತನು ಕನ್ನಡ, ಮನ 


ಕನ್ನಡ, ಪ್ರುಣ ಕನ್ನ ಡವೆಂದು ಘೋಷಿಸಿ, ಭುವಶಕ್ತರಿಯ ಪ್ರಸಾದ ಪಡೆದು 
ಕೊಂಡು ಹೋಗಲಿಕ್ಕಾಗಿ ಆಗಲಿಲ್ಲ ಕರ್ನಾಟಕದ ಏಕೀಕರಣ. ಈ ನಾಡಿನ ರೈತರ, 
ಕಾರ್ಮಿಕರ. ದಲಿತರ, ದುರ್ಬಲರ ಏಳಿಗೆ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ಶಿಕ್ಷಣ, 
ಕನ್ನಡದಲ್ಲಿ ಎಲ್ಲ ಹಂತಗಳ ಆಡಳಿತ, ಕನ್ನಡದಲ್ಲಿ ಎಲ್ಲ ಸ್ತರಗಳಲ್ಲಿ ನ್ಕಾಯನಿರ್ಣಯ 
ನಡೆದಾಗ ಮಾತ್ರ ಸಾಧ್ಯವೆಂಬ ಸತ್ಯಸ್ಯಸತ್ಯ ಏಕೀಕರಣ ಚಳುವಳಿಯ ಚಾಲಕಶಕ್ತಿ 
ಯಾಗಿದ್ದಿತು. ಈ ನೆಲದ ಉಪ್ಪಾದ ಇವರು ಇನ್ನುಮುಂದೆಯೂ ಇಂಗ್ಲಿಷ್‌ 
ಬಲ್ಲವರನ್ನು ಅವಲಂಬಿಸಿ ಪರಾವಲಂಬನದ ನರಕದಲ್ಲಿರಬೇಕೆಂದು ವಾದಿಸುವವರಿದ್ದರೆ 
ಅವರು ಶ್ರೀಸಾಮಾನ್ಯರ ಹಗೆಗಳೆಂದೇ ಹೇಳಬೇಕಾಗುತ್ತದೆ. 

“ಈ ನಾಡಿನ ರೈತರು, ದುಡಿಮೆಗಾರರು, ದಲಿತರು, ಕಸಬುದಾರರು, ಗ್ರಾಮ 
ಸಭೆಯಿಂದ ಶಾಸನ ಸಭೆಯವರೆಗೆ, ನ್ಯಾಯಪಂಚಾಯತಿಯಿಂದ ಉಚ್ಚ ನ್ಯಾಯಾ 
ಲಯದವರೆಗೆ, ಕುಟೀರ ಕೈಗಾರಿಕೆಯಿಂದ ಬೃಹತ್‌ ಕಾರ್ಯಾಗಾರಗಳವರೆಗೆ, 
ಮಾರುಕಟ್ಟೆಯಿಂದ ಅಂಚೆ-ತಂತಿ, ಬ್ಯಾಂಕು, ರೈಲು, ಅಂಗಡಿ, ಉಗ್ರಾಣಗಳವರೆಗೆ 
ಎಲ್ಲೆಲ್ಲಿಯೊ ಕನ್ನಡೀಕರಣವಾಗುವುದು ತಮ್ಮ ಅಭ್ಯು ದಯದ ಮೊದಲ ಮೆಟ್ಟಲೆಂದು 
ತಿಳಿದು ಅದನ್ನು ತಂತಮ್ಮ ಹೋರಾಟದ ಮಹತ ದ ಅಂಗವನ್ನಾಗಿ ಮಾಡಿಕೊಳ್ಳಲಿ.” 


ಸಂಗಹ 57 


ಆ ಇ. 


ಕನ್ನಡ ನಾಡಿನಲ್ಲಿ ಕನ್ನಡದ ಸಾರ್ವಭೌ ಮತ್ವವನ್ನು ಸ್ಕಿ ರವಾಗಿ, ಶಾಶ್ವತವಾಗಿ 


ನೆಲೆಗೊಳಿಸಲು ರಾಜ ಸರ್ಕಾರದ ಮುಂದೆ ಸಮ್ಮೇಳನಾ ಧ್ಯಕ್ಷರು 15 ದಂತಗಳ 


ಸರು ಭಇ ಇತ ಅವುಗಳ ಅನುಷ್ಠಾನಕ್ಕೆ ನಿಷ್ಮುರವಾಗಿಯೇ ಕರೆ 
ನೀಡಿದರು. ಆ ಅಂಶಗಳು ಯಾವುವೆಂದರೆ : 


೧. 


ನಾ 


೧೦. 


೧೨. 


ಮಹಾಜನೆ ಆಯೋಗವನ್ನು ಅನುಷ್ಠಾನಕ್ಕೆ ತರುವಲ್ಲಿ ಕರ್ನಾಟಕದ ಎಲ್ಲ ರಾಜಕೀಯ 
ಪಕ್ಷಗಳೂ ಒಮ್ಮತದಿಂದ ಡೋರಾಡತ್ಕ ದ್ದು. 


ವಾಣಿಜ್ಕೊ €ದೈಮಗಳಲ್ಲಿ ಕನ್ನ ಡಿಗರಿಗೆ ಉತ್ತೇಜನ, ಉದ್ಕೊ €ಗಾವಕಾಶ ಸಂವರ್ಧನೆ. 


ಅಚ್ಚುಕಟ್ಟು ಪ್ರ ಪ್ರದೇಶಗಳಲಿಯ ಭೊಮಿ ಕನ್ನಡಿಗರ ಕೆ ಕ ಉಳಿಯುವಂತೆ ಕ್ರವ ಮ. 


ಡಾ| ಸರೋ ಜಾ ಮಹಿಷಿ ಅವರ ವರದಿಯನ್ನು ೂಡಲೆ ಸ್ವೀಕರಿಸಿ ಹಾಯ 
ಗೊಳಿಸುವುದು. 


ನಿರಕ್ರರರಾಗಿ ಉಳಿದಿರುವವರೆಲ್ಲರಿಗೂ 1991ರೊಳಗಾಗಿ ಅಕ್ಷರ ಕಲಿಸಿ ಅವರು ಕನ್ನ 
ಕುಲದೊಳಗೇ ಉಳಿಯುವಂತೆ ಮಾಡತಕ್ಕ ದ್ದು ಸ 
1991ರ ಜನಗಣತಿಯನ್ನು ಎದುರಿಸಲು ಕನ್ನಡ-ಕರ್ನಾಟಕದ ಹಿತರಕ್ಷಣೆಗಾಗಿ ಈಗಿ- 
ನಿಂದಲೇ ಸಿದ್ದತೆ ಮಾಡಿಕೊಳೆ ಬೇಕು, 

೦ ೪ 
ಕನ್ನಡ ಆಡಳಿತದ ಕನ್ನಡೀಕರಣವನ್ನು ಕಟ್ಟು ನಿಟ್ಟಾಗಿ ತ್ವ ರೆಯಿಂದ ಸಾಧಿಸಬೇಕು. 
ಈಗ (ಸಂವಿಧಾನದ 301ನೆಯ ಅನುಚ್ಛೇದದ ಪ್ರಕಾರ) ಕೇಂದ್ರಕ್ಕೆ ಮಾತ್ರವಿರುವ 
ಅಂತರ್‌ಪ್ರಾ ತೀಯ ವಲಸೆಯನ oR ನಿಯ ತ್ರಿ ಸುವ ಅಧಿಕಾರವನ್ನು ಎಲ್ಲ ರಾಜ್ಯ ಸ್‌ 
ಕೊಡಬೇಕು. ಈ ದಿಶೆಯಲ್ಲಿ ರಾಜ್ಯಸರ್ಕಾರ ಮುಂದಿನ ಕಾರ್ಯಕ್ರ ಮ ಕೈ ಗೊಳ್ಳ ಬೇಕು. 
ಕೇಂದ್ರಸರ್ಕಾರದ ಪತೋಟಿಯಲ್ಲಿರುವ ದೂರದರ್ಶನ ಮತ್ತು ಇವವ ಎಲ್ಲ 
ರಾಜ್ಯಗಳಿಗೂ ದ್ಲಿತೀಯ ಚ್ಞಾನೆಲ್‌ ಒದಗಿಸುವಲ್ಲಿ ರಾಜ್ನಸರ್ಕಾರ ಪ ಯತ ಶೀಲ 

ವ ಕಿ ಶ್ರಿ [ತ್‌ £1 

ವಾಗಬೇಕು. 
ಕನ್ನಡ ಗಡಿಗಳನ್ನು ಭದ್ರ ಪಡಿಸಲು, ಗಡಿ ಭಾಗಗಳ ಕನ್ನಡ ಶಾಲೆಗಳನ್ನು ಆದರ್ಶ ಶಾಲೆ 
ಗಳನ್ನಾಗಿ ಮಾಡಬೇಕು. 
ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಸ್ವಾಗತ. “ಇದು ಈಗಿರುವ 
ವಿಶ್ವವಿದ್ಯಾಲಯ. ಗಳ, ಕನ್ನಡ ಅಧ್ಯಯನ ಸಂಸ್ಥೆಗಳ, ವಿಸ್ನತ ಆವ ತ್ತಿಯಾಗಬಾರದು, 


0 ೨ 
ಕನ್ನ ಡ ವಿಶ್ವ ವಿದ್ಯಾ ಲಯ ಅನುವಾದಕಾರ್ಯಕ್ಕೆ ಪ್ರಾಮುಖ್ಯ ಕೊಡಬೇಕು; ಕರ್ನಾಟಕ 
ಇನ್ಸ್‌ ಕ್ರಿ ಪ್‌ಷ ನಾ , ಸೌತ್‌ ಇಂಡಿಯನ ಇನ್ಸ್‌ಕ್ರಿಪ್‌ಷನ್ಸ್‌, ಎಲ್ಲ ಜಿಲ್ಲೆಗಳ ಎಲ್ಲ 


ಹ 
ಸಗಳ: ನ್ನ್ನು ಪ್ರಕಟಿಸಬೇಕು, ಎಂದು ಮುಂತಾಗಿ ಇನ್ನೂ ಕೆಲವು ಉಪಯುಕ್ತ ಸಲಹೆ 
ಗಳನ್ನು ಪುರಾಣಿಕರು ನೀಡಿದರೆ. 
ಶೀ ಜಿ. ನಾರಾಯಣ ಅವರು ಮಂಡಿಸಿ ಸರಕಾರವು. ಇದಾಗಲೇ ಅಂಗೀಕರಿಸಿದೆಯೆಂದು 
ಹೇಳಲಾಗಿರುವ "ಕನ್ನಡ ಸಾಹಿತ್ಯ ಪಸ ಪ್ರಸಾರ ನಿಗಮ'ದ ಯೋಜ ಜನೆಯನ್ನು ಕೂಡಲೇ 
ಕೈಗೆತ್ತಿ ಕೊಳ್ಳಿ ಬೇಕು. ಪುಸ್ಮಕ ಪ್ರಕ ಕಾಶನ ಹಾಗೂ ಪ್ರಸಾರ ಎ ಡನ್ನೂ ಏಕಕಾಲಕೆ 


0 


58 ಲೋಚನ 


೧೩. ಈ ನಿಗಮದ ಉದ್ದೇಶ ಈಡೇರಲು ಕನಿಷ ಐದು ಹಳ್ಳಿ ಗಳಿಗೊಂದರಂತೆ ಐದು ಸಾವಿರ 
© 
ಕನ್ನಡ ವಾಚನಾಲಯುಗಳ ಜಾಲವೊಂದನು ಸೃಷ್ಠಿ ಸಬೇಕು. 


£1 ಟಿ 

೧೪. ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಯೋಜನೆಯನ್ನೂ, ವಯಸ್ಕರ ಶಿಕ್ಷಣ ಯೋಜನೆ 
ಯನ್ನೂ ಪೂಣ ಯ.ಶಸ್ತಿ ಗೊಳಿಸಬೆ ಕು. ಕೇಂದ್ರದ ಮಾದರಿ ಶಾಲೆಗಳ ಯೋಜನೆ 
ಯನ್ನು ವಿರೋಧಿಸಬೇಕು. ಇನು ಮುಂದೆ ಒಂದೇ ಒಂದು ಇಂಗ್ಲಿಷ್‌ ಮಾಧ್ಯಮದ 


ಶಾಲೆಗೂ ಅನುಮತಿ ನೀಡಕೂಡದು. 
೧೫, ಈ ನಾಡಿನ ಜಲಾಶಯಗಳಿಗೆ, ಹೆ ಎಸ ವಿಶ್ವವಿ ವಿದ್ಯಾ eT ನಗರ ಹಳ್ಳಿ ಗಳ ಹಾದಿ 

ಬೀದಿಗಳಿಗೆ ಕನ್ನಡ ಮಹಾಪುರುಷರ, ಮಹಿಳೆಯರ ಹೆಸರುಗಳನ್ನಿಟ್ಟು ಕನಡ 

ವಾತಾವರಣ ಕಲ್ಪಿಸ ಕ 

ಕನ್ನಡಿಗರು ಯಾರು ಎಂಬ ಬಗೆಗೆ ಸರೋಜಿನಿ ಮಹಿಷಿ ಸಮಿತಿಯ 
ಶಿಫಾರಸ್ಸನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ : “ಈ ನಾಡಿನಲ್ಲಿ ಹುಟ್ಟಿ ಬೆಳೆದವರೆಲ್ಲ, 
ಇಲ್ಲಿ ಕನಿಷ್ಠ ಹದಿನೈದು ವರ್ಷಗಳಿಂದ ಇದ್ದು ಕನ್ನಡವನ್ನು ಓದಲೂ ಬರೆಯಲೂ, 
ಕನ್ನಡದಲ್ಲಿ ಮಾತನಾಡಲೂ ಕಲಿತುಕೊಂಡ ವರೆಲ್ಲ ಕನ ನ್ನಡಿಗರೆಂದು ಗಣಿಸಲ್ಪಡಬೇಕು.” 
ಕನ್ನಡೇತರರನ್ನು ಒಲಿಸಿಕೊಂಡು, ಅವರ ತಾಯ್ನುಡಿಗಳ ಎಲ್ಲ ಬೆಳವಣಿಗೆಗೆ 
ಅವಕಾಶವಿತ್ತು, ಅವರು ಕನ್ನಡಿಗರಲ್ಲಿ ಒಂದಾಗಿ ಬೆ ಬೆರೆತ ಒಂದಾಗುವಂತೆ ಅವರಿಗೆ 
ಕನ್ನಡವನ್ನು ಕಲಿಸೋಣ ಎಂಬ ಪುರಾಣಿಕರ ಸಲಹೆ ತುತ ವಾದದ 

ಅನಂತರ, ಸಮಗ್ರ ಕನ್ನಡ ಸಾಹಿತ್ಯದ ಸಿಂಹಾವಲೋಕನ ಮಾಡುವುದಕ್ಕೆ 
ಅಧ್ಯಕ್ಷಭಾಷಣದಲ್ಲಿ ಸಾಧ್ಯವಿಲ್ಲವೆಂದು ಹೇಳಿ, ಹಿಂದಿನ Wie 
ಪ್ರಯೋಜನವಿಲ್ಲವೆಂದೂ ಹೊಸ ಸಾಹಿತ್ಯ ನಿಷ ಪರಿಷತ್ತು 
ಬೇಕೆಂದೂ ಹೇಳಿದರು ; ೧೯೨೮ರ ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನದ ಫ್‌ ಾೂಷಣ 
ದಲ್ಲಿ ಬಿ.ಎಂ.ಶ್ರೀ. ಕೊಟ್ಟಿ ಕರೆಗೆ ಗ್‌ ಸೆಳೆದು, ಆಧುನಿಕ ಸಾಹಿತ್ಯ ಸಮೃದ್ಧಿಗೆ 
ಕಾರಣರಾದ ಹಲವು ಕವಿಗಳ, ಸಾಹಿತಿಗಳ, ಹೆಸರುಗಳನ್ನು ತಿಳಿಸಿ, ಕನ್ನಡಕ್ಕೆ ನಾಲ್ಕು 
ಜ್ಞಾನಪೀಠ ಪ್ರಶಸ್ತಿಗಳೂ ಇತರ ರಾಷ್ಟ್ರೀಯ ಪ್ರಶಸ್ತಿಗಳೂ ದೊರೆತಿರುವುದನ್ನು 
ಉಲ್ಲೇಖಿಸಿ, “ನೊಬೆಲ್‌ ಪುರಸ್ಕಾ ರಕ್ಕೂ ಅರ್ಹವಾದ ಕೃತಿಗಳಿವೆ ಕನ್ನಡದಲ್ಲಿ” 
ಎಂದು ಹೆಮ್ಮೆ ಪಡಬಹುದಾದ ಸಂಗತಿಯನ್ನು ಎತ್ತಿಹೇಳಿದರು. 
ಸ ಆಧುನಿಕ ಸಾಹಿತ್ಯದ ಈಚಿನ ಬೆಳವಣಿಗೆಗಳಾದ ಪ್ರಗತಿಶೀಲ, ನವ್ಯ, 
ನವ್ಯೋತ್ತರ, ಸಮನ್ವಯ, ಬಂಡಾಯ, ದಲಿತ, ಇತ್ಯಾದಿ ಆಂದೋಲನಗಳ 
ಆಶಯ ಪ್ರೇರಣೆ ಧೋರಣೆಗಳನ್ನು ಪೂರ್ವಗ್ರಹವಿಲ್ಲದೆ ಅರಿತುಕೊಳ್ಳಲು 
ಪ್ರೆಯಸ್ನಿಸಿರುವುದಾಗಿ ಹೇಳಿ, ಈ ಪಂಥಗಳ ಉತ್ತಮ ಕೃತಿಗಳನ್ನು ತಾವು ಆಸಕ್ತಿ 
ಯಿಂದ ಓದಿದ್ದೇನೆ ಎಂದು ತಿಳಿಸಿದ್ದಾರೆ ಹಾಟ (ಅವುಗಳ ಬಗೆಗೆ ಸಂಕ್ಷೇಪ 
, ವಾಗಿಯಾದರೂ ತಮ್ಮ ಅಭಿಪ್ರಾಯವ ವನ್ನು ಸೂಚಿ ಸಿದ್ದರೆ ಚೆನ್ನಾಗಿತ್ತು.) ಅವರ 
ಈ ನಿಲವು, ಉದಾರ ದ ಅನುಕರಣೀಯ ; ಸಾಹಿತ್ಯದ ಛವಣಿಗೆಗೆ ಅಗತ್ಯ. 


4 


ದೃಷ್ಟಿ, 


9] ವಸು ಸಂಗ ಹೆ 59 


ಇಂದಿನ ಸಾಹಿತ್ಯ ಪರಿಸರದಲ್ಲಿ ಅನ್ಕದೂಷಣೆ, ಅವಹೇಳನ ಇಲ್ಲದೆ ಒಂದು, 
ಬಗೆಯ ರಾಜಿಯ, ಸಹಜೀವನದ ವಾತಾವರಣ ಕಂಡುಬರುತ್ತಿದ್ದು, ಸಾರವತ್ತಾ 
ದುದು ಎಲ್ಲಿಯೇ ಇದ್ದರೂ ಅದನ್ನು ಗೌರವಿಸುವ ಬುದ್ಧಿ ಬೆಳೆಯುತ್ತಿರುವಂತಿದೆ 
ಎಂದು ಪುರಾಣಿಕರು ಸಾಹಿತಿಸಮುದಾಯದ ನಾಡಿ ಹಿಡಿದು ನೋಡಲು ಪ್ರಯ ಸಿ 
ದಾರೆ. ಅವರು ಗುರುತಿಸಿರುವಂತೆ ಈ ಆರೋಗ್ಯಲಕ್ಷಣ ನಿಜವಾಗಿಯೂ ಇರುವು 
ದಾದರೆ ಅದು ಸಂತೋಷಪಡಬೇಕಾದ ಸಂಗತಿಯೆ. '` 


“ಮುಂದಿನ ದಾರಿ'ಯನ್ನು ಕುರಿತು ತಮ್ಮ ಗಂಭೀರವಾದರೂ ವಿಚಾರ 
ಪ್ರಚೋದಕ ಶೈಲಿಯಲ್ಲಿ ಇಂದಿನ ರಾಜಕೀಯ, ಆರ್ಥಿಕ, ಸಾಮಾಜಿಕ ವ್ಯವಸ್ಥೆಯ 
ಬಗೆಗೂ ಕಲಕಿಹೋದ ಅಂತಃಕರಣದಿಂದ ಪುರಾಣಿಕರು ನುಡಿದಿದ್ದಾರೆ. ಅವರ 
ಕ್ರಾಂತದೃಷ್ಟಿ ಮೆಚ್ಚತಕ್ಕದ್ದು. “ಇವೆಲ್ಲ ಸಾಹಿತ್ಯ ಸಮ್ಮೇಳನದ ವೇದಿಕೆಯಿಂದ 
ಪ್ರತಿಪಾದಿತವಾಗಲು ತಕ್ಕ ವಿಷಯಗಳೇ? ಯಾಕಲ್ಲ?” ಎಂದು ಪ್ರಶ್ನಿಸಿ, “ಹೊಸ 
ಬಾಳಿಲ್ಲದೆ ಅದೆಂಥ ಹೊಸ ಸಾಹಿತ್ಯ ಹುಟ್ಟೇತು ?” ಎಂಬ ಮರುಪ್ರಶ್ನೆಯನ್ನು 
ಮುಂದಿಟ್ಟಿದ್ದಾರೆ. “ಹಿತರೂಪವಿ.ದು ಅಹಿತಪ್ರಕಾರಮಿದು” ಎಂದು ವಿಶ್ಲೇಷಣೆ 
ಮಾಡುವ ಸಾಹಿತ್ಯಸೃಷ್ಟಿಗೆ ಕರೆ ಕೊಟ್ಟಿದಾರೆ. ರಾಜಕೀಯ ಆರ್ಥಿಕ ಸಾಮಾಜಿಕ 
ವೈಪರೀತ್ಯ ವಿಪರ್ಯಾಸಗಳಿಗೆ ಸ್ಪಂದಿಸುವ, ಜನಜೀವನವನ್ನು ಶುದ್ಧೀಕರಿಸಿ 
“ಮಾನವ ಕುಲ' ಒಂದು ಎಂಬ ಸತ್ಯಕ್ಕೆ ಹೊರತಲ್ಲದ ಸಾಹಿತ್ಯ ಮೂಡಬೇಕೆಂಬ 
ಅವರ ಅಭೀಪ್ಸೆಯನ್ನು ಅಲ್ಲಗಳೆಯುವಂತಿಲ್ಲ. “ಖಡ್ಗಕ್ಕಿಂತ ಲೇಖನಿ ಪ್ರಬಲ”, 
“ಕವಿಗಳು ಅನಧಿಕೃತ ಶಾಸಕರು”, “ಲೇಖನಿ ಸಾಹಿತಿಯ ಕೈಯಲ್ಲಿರುವ ಪುಷ್ಪ 
ಮಾಲಿಕೆ ಮಾತ್ರವಲ್ಲ, ಖಡ್ಗವೂ ಅಹುದು” ಎಂಬ ಪ್ರಸಿದ್ಧ ಸೂಕ್ತಿಗಳ ಬೆಳಕಿನಲ್ಲಿ 
ರೂಪಗೊಂಡಿವೆ ಪುರಾಣಿಕರ ಭಾಷಣದ "ಮುಂದಿನ ದಾರಿ' ಎಂಬ ಮುಕ್ತಾಯದ 
ಭಾಗ. ಜೀವನ ಮತ್ತು ಸಾಹಿತ್ಯಗಳ ಪ್ರಭಾವ ಪಾರಸ್ಪರ್ಯವನ್ನು ಒಪ್ಪಿಕೊಳ್ಳುತ್ತ, 
ಏನನ್ನೇ ವಸ್ತುವಾಗಿಟ್ಟುಕೊಂಡು ಬರೆದರೂ ಸಾಹಿತ್ಯದ . ಮೂಲತತ್ತ್ವಗಳಿಗೆ 
ಹೊರತಾದ ಬರಹ ಸಾಹಿತ್ಯವಾಗದು, ಸಾಹಿತ್ಯದ ಸೋಗಿನ ಘೋಷಣೆಯೋ 
ಪ್ರಚಾರಸಾಹಿತ್ಯವೋ ಆಗುತ್ತದೆ ಎಂಬುದನ್ನು ಮರೆಯಬಾರದು. 

ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆಯುವ ಸಮ್ಮೇಳನ ಇದಾದ್ದರಿಂದ 
ಪರಿಷತ್ತಿನ ಬಗೆಗೂ ಅವರು ನೀಡಿರುವ ಸಲಹೆ ಸೂಚನೆಗಳು ಅಪ್ರಸಕ್ತ ಎನ್ನ 
ಲಾಗದು. 

ಒಟ್ಟಾರೆ, ಸಿದ್ಧಯ್ಯ ಪುರಾಣಿಕರ ಭಾಷಣ ಸದ್ಯಃಪರಿಸ್ಥಿ ತಿಯಲ್ಲಿ ಕೇವಲ 
ಪ್ರಸ್ತುತವಾದದ್ದು ಎನ್ನುವುದರಲ್ಲಿ ಸಂದೇಹವಿಲ್ಲ. ಸಾಹಿತಿ, ಕವಿ ಸಿದ್ಧಯ್ಯ 
ಪುರಾಣಿಕರು ಹಿಂಬದಿಯಲ್ಲಿದ್ದು ಕನ್ನಡ ಹಿತಚಿಂತಕ ಪುರಾಣಿಕರು ಪ್ರಮುಖವಾಗಿ 
ಮೆರೆದಿದಾರೆ ಭಾಷಣದಲ್ಲಿ. ೨ 


ರು 


ಪರಿಶಿಷ್ಟ ಶ್ರದ್ಧಾಂಜಲಿ 
ಶ್ರೀ ಎಚ್‌. ದೇವೀರಪ್ಪೆ 

ಸಂಚಿಕೆಯ ಪುಟಗಳು ಮುದ್ರಣವಾದಮೇಲೆ ಎರಡು ನಿಧನ ವಾರ್ತೆಗಳನ್ನು 
ಸೇರಿಸಬೇಕಾಗಿ ಬಂದುದು ದುರ್ದೈವ. 

ಶ್ರೀ ಎಚ್‌. ದೇವೀರಪ್ಪನವರು ಭನೆನುವಾರ (3-1-88) ಮಧ್ಯಾಹ್ನ 
ದಾವಣಗೆರೆಯಲ್ಲಿ ನಿಧನರಾದರು. ಪ್ರೊ॥ ಟಿ. ಎಸ್‌. ವೆಂಕಣ್ಣಯ್ಯನವರ ಶಿಷ್ಯರಾ 
ಇವರು ಕನ್ನಡ ಎಂ.ಎ. ಪರೀಕ್ಷೆಯನ್ನು ಕೊಟ್ಟಮೇಲೆ ಆಗಿನ ಓರಿಯೆಂಟಲ್‌ 
ಲೈಬ್ರರಿಯಲ್ಲಿ ಸಂಶೋಧನ ಸಹಾಯಕರಾಗಿ ಉದ್ಯೋಗಕ್ಕೆ ಸೇರಿ, ಮುಂದೆ 
ಪ್ರಾಚ್ಯ ಸಂಶೋಧನ ಸಂಸ್ಥೆಯ ನಿರ್ದೇಶಕರಾಗಿ ನಿವೃತ್ತರಾದರು. ಸೃಜನಶೀಲ 
ಪ್ರತಿಭೆಯುಳ್ಳ ಶ್ರೀ ದೇವೀರಪ್ಪನವರು ಕೆಲವು ಒಳ್ಳೆಯ ಕಥೆಗಳನ್ನು ರಚಿಸಿದ್ದು, 
"ಸುವರ್ಣ ಸಂಪುಟ' ಎಂಬ ಸಂಕಲನವಾಗಿ ಅವು ಪ್ರಕಟವಾಗಿವೆ. *ಬೆಳುವಳದ 
ಮಡಿಲಲ್ಲಿ” ಎಂಬ ಇವರ ಕಾದಂಬರಿ ಇಂಟರ್‌ಮೀಡಿಯಟ್‌ ತರಗತಿಗೆ ಪಠ್ಯ 
ವಾಗಿದ್ದುದಲ್ಲದೆ ಚಲನಚಿತ್ರವಾಗಿಯೂ ಮೆರೆಯಿತು. ಶರಣ ಚರಿತ ಮಾನಸ' 
ಎಂಬ ಗ್ರಂಥವಲ್ಲದೆ, ಅನೇಕ ಸಂಶೋಧನಾತ್ಮಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 
ಇವು ಈಚೆಗೆ ಪುಸ್ತಕರೂಪದಲ್ಲಿ ಪ್ರಕಟವಾಗಿವೆ. "ಗಿರಿಜಾ ಕಲ್ಯಾಣ ಸಂಗ್ರಹ'ದಿಂದ 
ಪ್ರಾರಂಭವಾದ ಇವರ ಗ್ರಂಥ ಸಂಪಾದನ ಪ್ರೌಢಿಮೆ * ಹರಿಹರನ ರಗಳೆಗಳ? 
ಸಂಪಾದನೆಯಲ್ಲಿ ಪರಿಣತಿಯನ್ನು ಕಂಡಿತು. ಇವರು ಸಂಪಾದಿಸಿರುವ ನಂಜುಂಡ 
ಕವಿಯ “ಕುಮಾರರಾಮಚರಿತೆ' ಗ್ರಂಥಸಂಪಾದನ ಕ್ಷೇತ್ರಕ್ಕೆ ಮೌಲಿಕವಾದ ಕೊಡುಗೆ. 
ಓರಿಯಂಟಲ್‌ ರಿಸರ್ಚ್‌ ಇನ್ಸ್‌ ಟಿಟ್ಯೂಟ್‌ಗಾಗಿ ಇವರು ನಿರ್ಮಾಣ ಮಾಡಿರುವ 
ನುಲ್ಕು ಸಂಪುಟಗಳ ಹಸ್ತಪ್ರತಿಗಳ ಗ್ರಂಥಸೂಚಿ ಹಸ್ತಪ್ರತಿಶಾಸ್ತ್ರಕ್ಕೆ ಬೆಲೆಬಾಳುವ 
ಕೊಡುಗೆ. 75 ವರ್ಷ ತುಂಬಿದ ಶ್ರೀ ದೇವೀರಪ್ಪನವರ ನಿಧನದಿಂದ ಸಂಶೋಧನ 
ಕ್ಷೇತ್ರಕ್ಕೆ ಅಪಾರ ನಷ್ಟವಾಗಿದೆ. 


ತವಗ ಭೀಮಸೇನರಾವ್‌ , 

85 ವರ್ಷ ವಯೋವೃದ್ಧ, ಕನ್ನಡ ನಾಡು ನುಡಿಗಳ ನಿಷ್ಠಾವಂತ ಸೇವಕ, 
ತವಗ ಭೀಮಸೇನರಾವ್‌ ಅವರು ಕಲಬುರ್ಗಿಯಲ್ಲಿ ಶನಿವಾರದಂದು (2-1-1988) 
ನಿಧನರಾದರು. ಕಲಬುರ್ಗಿಯ ಕನ್ನಡ ಸಾಹಿತ್ಯ ಸಂಘದ ಸಂಸ್ಥಾಪಕರಾಗಿದ್ದ 
ಶ್ರೀಯುತರು, ಉರ್ದು ಮತ್ತು ಇತರ ಭಾಷೆಗಳ ಪ್ರಭಾವಕ್ಕೆ ಒಳಗಾಗಿದ್ರ 
ಹೈದರಾಬಾದ್‌ ಕರ್ನಾಟಕ ಪ್ರದೇಶದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಗಳ 
ಉಳಿವಿಗೂ ಬಳವಿಗೂ ಮುಂಚೂಣಿಯಲ್ಲಿ ನಿಂತು ಶ್ರಮಿಸಿದ್ದರು. ಕಲಬುರ್ಗಿ 
ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಈ ಕನ್ನಡ ಸೇನಾನಿಯನ್ನು ಮೊನ್ನೆ 
ಕಲಬುರ್ಗಿಯಲ್ಲಿ ನಡೆದ 58ನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ 
ಸನ್ಮಾನಿಸಲಾಯಿತು. 


ಲಿ 


ಮಾನ್ಯ ಸದಸ್ಯರಲ್ಲಿ ವಿಜ್ಞಾಪನೆ 


ಲೋಚನ ಚಂದಾದಾರರು ಈವರೆಗೂ ಲೋಚನದ ಚಂದಾ ಮತ್ತು 
pe ಸದಸ್ಯರು ಸದಸ್ಯತ್ವ ಚಂದಾವನ್ನು ಪಾವತಿ ಮಾಡದಿದ್ದರೆ ದಯವಿಟ್ಟು 
ಕ್ಟ ಬೇಗ ಪಾವತಿ ಸಾಸ ಕೋರಿದೆ. "ಲೋಚನ' ಚಂದಾ ಅವಧಿ 
ಪ್ರತಿ 3 ಡಿಸೆಂಬರ್‌ಗೆ ಕೊನೆಗೊಳ್ಳುತ್ತದೆ. ಜನವರಿಯಿಂದ ಮತ್ತಿ 10-00 
ರೂ.ಗಳನ್ನು ಪಾವತಿ ಮಾಡಿ ನವೀಕರಿಸಬೇಕು. ಪ್ರತಿಷ್ಠಾನದ ಸದಸ್ಯತ್ವ 
ಸದಸ್ಕರಾದಂದಿನಿಂದ ಒಂದು ವರ್ಷದವರೆಗೆ ಇರುತ್ತದೆ. ಮತ್ತೆ 25-00 ರೂ. 
ಗಳನ್ನು ಪಾವತಿ ಮಾಡಿ ನವೀಕರಿಸಬೇಕಾಗುತ್ತದೆ. ಮಾನ್ಯ ಸದಸ್ಯರು ಆಜೀವ 
ಸದಸ್ಯರಾಗಿ ಪರಿವರ್ತನೆಯಾದರೆ ತುಂಬ ಉಪಕಾರವಾಗುತ್ತದೆ. ಆಜೀವ ಚಂದಾ 
ಲೋಚನಕ್ಕೆ ರೂ. 100-00, ಪ್ರತಿಷ್ಠಾನಕ್ಕೆ ರೂ. 250-00. ಈ ಮೊತ್ತ 
ವನ್ನು ಕಂತುಗಳಲ್ಲೂ ಪಾವತಿ ಮಾಡಬಹುದು. ಪ್ರತಿಷ್ಠಾನದ ಸದಸ್ಯರಿಗೆ 
ಲೋಚನ ಉಚಿತವಾಗಿ ದೊರೆಯುತ್ತದೆ. 
ಮಾನ್ಯ ಸದಸ್ಯರು ಕಾಲಕಾಲಕ್ಕೆ ಸದಸ್ಯತ್ವವನ್ನು ನವೀಕರಿಸಬೇಕಾಗಿ ವಿನಂತಿ. 
ಕೆ. ರಾಜಾರಾವ್‌ ಎಂ. ವಿ. ಸೀತಾರಾಮಯ್ಯ 
ಕೋಶಾಧಿಕಾರಿ ಅಧ್ಯಕ್ಷ 


ಎಂ. ವಿ. ಸತ್ಯನಾರಾಯಣ, 
ಜಿ. ಎಸ್‌. ವೆಂಕಟರಾಜು 
ಗೌರವ ಕಾರ್ಯದರ್ಶಿಗಳು 


ಈ ಸಂಚಿಕೆಂತು ಲೇಖಕರು 


ಡಾ| ಟಿ. ವಿ. ವೆಂಕಟಾಚಲ ಶಾಸ್ತ್ರೀ 
ಕನ್ನ ಡ ಅಧ್ಯ ಇಷ ಬಿ ಸಂಸ್ಥೆ ತ 

ಮಾನಸ ಗಜ ಶ್ರ, 
ಮೈಸೂರು-570 006. 


ಡಾ| ನ. ಸುಬ್ರಹ್ಮಣ್ಯ 
೨74/ಡಿ, 37ನೇ ಕ್ರಾಸ್‌. 
8ನೇ ಬ್ಲಾಕ್‌, ಜಯನಗರ, 
ಬೆಂಗಳೂರು-560 011. 


ಪ್ರೊ ಆರ್‌. ಜಿ. ಕುಲಕರ್ಣಿ, 
39/3, "ಶ್ರೀರಂಗ ನಿಲಯ”, 

ಟಾಟಾ ಸಿಲ್ಕ್‌ ಫಾರಂ, 2ನೇ ಮೇನ್‌, 
ಕೆ. ಆರ್‌, ರಸ್ತೆ, 

ಬೆಂಗಳೂರು-560 004. 


ಪ್ರೊ॥ ಪಿ. ಶ್ರೀಕೃಷ್ಣಭಟ ಕ 
"ಶ್ರೀಧಾಮ', ಚಿನ್ಮಯ ಕಾಲೋನಿ, 
ವಿದ್ಯಾನಗರ-676123, 
ಕಾಸರಗೋಡು ಜಿಲ್ಲೆ. 


ಶ್ರೀ ಡಿ. ಶ್ರೀಧರ, 
9, ಕೃಷ್ಣಬೀದಿ, 

ಣ 
ಬೆಂಗಳೂರು-560 004. 


ಡಾ| ಕೆ. ಅನಂತರಾಮು, 
414, ದೇವಾಂಬಾ ಅಗ್ರಹಾರ, 
ಮೈಸೂರು-570 024. 


ಶ್ರೀ ಪಿ.ವಿ. ಕೃಪ್ಪಮೂರ್ತಿ, 
4/5, ಮಾರಮ್ಮನ ಗುಡಿ ರ 
ಹಳೇ ಮದ್ರಾಸ್‌ ರಸ್ತೆ 
ಇಂದಿರಾನಗರ, 
ಬೆಂಗಳೂರು-560038. 


ಇತರ ಪ್ರಕಟನೆಗಳು 


(ಇವುಗಳ ಮಾರಾಟದಿಂದ ಬಂದ ಹಣ ಪ್ರತಿಷ್ಠಾನದ ನಿಧಿಗೆ ಸೇರುತ್ತದೆ.) 


1. ಅಧ್ಯಯನ (ಡಾ| ಶಂ. ಬಾ. ಜೋಶಿ ಅಭಿನಂದನ ಗ್ರಂಥ) 50-00 
(ಡಾ|| ಶಂ. ಬಾ. ಜೋಶಿ ಅಭಿನಂದನ ಸಮಿತಿ ಕೊಡು ಗೆ) 

2. `-ಕವಿಜಿ ಹ್ವಾಬಂಧನ (ಶ್ರೀಮತಿ ಕೆ. ಶಾಂತ ಅವರ ಕೊಡುಗೆ) 2-00 
kA ಆಸ್ವಾದ ಹಃ ಎಂ.ವಿ.ಸೀ. ಅಭಿನಂದನ ಗ್ರಂಥ) 75-00 
4, ಕಾಣಿಕೆ (ಕವನ ಸಂಕಲನ) 5-00 
3. ಹಳೆ ಬೇರು ಹೊಸ ಚಿಗುರು (ಕವನ ಸಂಕಲನ) 5-00 
6, ಪಟ್ಟಬಂಧ (ನಾಟಕ) ವಿ. ಸೀ.” 6.00 
1. ಪ್ರೊ| ಎಂ.ವಿ.ಸೀ. ಅವರ ಪುಸ್ತಕಗಳು: | 


[ಸೆಟ್‌ ಪುಸ್ತಕ ಕೊಂಡರೆ 35-00] 


1. ಕವಿಯ ಹೆಂಡತಿ (ನಾಟಕ) 2-00 
2. ಸ್ವಯಂವರ (ನಾಟಕ) 2-00 
ತ ಸ್ನೇಹದ ಕಾಣಿಕೆ (ಕಾದಂಬರಿ) 3-00 
4. ಕನ್ನಡಮ `ನ ಕೊರಗು 8-00 
ಕ ಹೊಸಗನ್ನ ಡ ಸಾಹಿತ್ಯ ಮತ್ತು ಇತರ ಲೇಖನಗಳು 500 
6. ರಾಘವ ಕವನ ಸ (7, 8, 9ರ ಕವನಗಳ ಸಂಗ್ರಹ) 20-00 
7. ಗೀತಭಾರತಿ 5-00 
8. ಹಂಸಪಥ 10-00 
9. ಮುಗಿಯದ ಮಾಯೆ 500 
10. ನಿಲ್ದುಣಗಳ ನಡುವೆ (ಕಥಾಸಂಗ್ರಹ) 20-00 
[ಸೆಟ್‌ಗೆ 6 ಅಥವಾ 7, 8, 9ನ್ನು ಕೊಡಲಾಗುತ್ತದೆ] 
8. ನಾಡೋಜ ಬಿ.ಎಂ.ಶ್ರೀ. 5-00 
ಸಿದ್ಧ ತೆಯಲ್ಲಿ 


೪ ಹಲ ಪ್ರತಿಗಳ ವರ್ಣನಾತ್ಮಕ ಸೂಚಿ (ಅಚ್ಚಿ ನಲ್ಲಿ) 
2. ಶ್ರೀ ಕೃಷ್ಣ ಬಾಲಲೀಲೆ : ಭಾಗ 2 (ಅಚ್ಚಿ ನಲ್ಲಿ) 
(ತಿಮ್ಮಪ್ಪ ದಾಸರ ಕೀರ್ತನ ರೂಪದ ಭಾಗವತ ಗ ಗ್ರಂಥ) 
ತಿ. ರಸಮಂಜರಿ (ಜಾಯೇಂದ್ರನ ಲಕ್ಷಣ ಗ್ರಂಥ) 
4, ಕುಮಾರವ್ಯಾಸ ಭಾರತ ಸಂಗ್ರಹ (ಬಿ.ಎಂ.ಶ್ರೀ. ಮತ್ತು ಟಿ.ಎಸ್‌.ವೆಂ 
ಸಂಪಾದಿಸಿದ್ದ ಪ್ರತಿಯನ್ನು ಆಧರಿಸಿದ್ದು) 


ಲೋಚನ (ಷಾಣ್ಮಾಸಿಕ ವಿದ್ವತ್‌ ಪತ್ರಿಕೆ) ಬಿಡಿ ಪ್ರತಿ ರೂ. 6-00 
ಪ್ರತಿಷ್ಠಾನದ ಸದಸ್ಯರಿಗೆ ಉಚಿತ. ವಾರ್ಷಿಕ ಚಂದಾ 10-00 
£ ಆಜೀವ 100-00 


ಪ್ರತಿಷಾ ನದ ಸದಸ್ಯತ್ವ : ವಾರ್ಷಿಕ ರೂ. 25. ಆಜೀವ ರೂ, 250. 
ಸಹ ದಯ ಗೋಪಿ ಸೆದಸ್ಯತ್ತೆ: ವಾರ್ಷಿಕ ರೂ. 10. ಆಜೀವ ರೂ. 100. 
p) py 


\O ೦೦ ಇತಿ MN UU & WN = 


hed ph es ಟಟ 
Ww bh = Oo 


14. 
by 
16. 


74 
18. 
( - 
20. 


Ae 
24 
2 
24. 
ಕೆ 
೨0) 


ಪ್ರತಿಷ್ಠಾನದ ಪ್ರಕಟನೆಗಳು 


ಮಣಿಹ (ಫ. ಗು. ಹಳಕಟ್ಟೆ ಸಂಸ್ಕರಣ ಸಂಪುಟ) 


ಬೇಂದ್ರೆ ಸ್ಮೃತಿ (ಸಾಹಿತ್ಯ ಭಂಡಾರದಲ್ಲೂ ದೊರೆಯುತ್ತದೆ) 


ಸರ್ವಜ್ಞ ವಚನಗಳು* 

ಸೂತ ಭಾರತ* 

ಶ್ರೀಕ ಷ್ನದೇವರಾಯ ದಿನಚರಿ* 
ಹಸ್ತಪ್ರತಿ ಶಾಸ್ತ್ರ 

ಪ್ರೊಫೆಸರ್‌ ಟಿ. ಎಸ್‌. ವೆಂಕಣ್ಣಯ್ಯ 
ಭಾರತದ ಶ್ರೀಕೃಷ್ಣ 

ಮುಸ್ತಿ ಸ್ಮರಣೆ 


ದತ್ತಿ ಉಪನ್ಮಾಸ ಮಾಲೆ 
ಮೂರು ದತ್ತಿ ಉಪನ್ಯಾಸಗಳು 
ವೈವಸ್ವತ ಮನು. 
ಮೂರು ದೃತ್ತಿ ಉಪನ್ಯಾಸಗಳು--೧೯೮೪ 
ದತ್ತಿ ಉಪನ್ಯಾಸಗಳು--೧೯೮೬ 


ತಿಮ್ಮಪ್ಪದಾಸ ಪ ಶ್ರಕಾಶನ ಮಾಲೆ 
ಕೀರ್ತನ ಕುಸುಮಾಂಜಲಿ 


ಶ್ರೀಕ ಷ್ಟಬಾಲಲೀಲೆ ಭಾಗ-೧* 


ಶ್ರೀ ಜನ ಶತಾಬ್ದಿ ಕ ತಿಮಾಲೆ 
[J ಇ ೪ 

ಶ್ರೀವಾಣಿ (ಸೂಕ್ತಿ ಸಂಗ್ರಹ) 
ಆಚಾರ್ಯ ಬಿ.ಎಂ.ಶ್ರೀ. (ಜೀವನ ಚಿತ್ರ) 
ಕನ್ನಡ ಕಣ್ವ ಬಿ.ಎಂ.ಶ್ರೀ. (ಮಕ್ಕಳಿಗೆ) 
ಶ್ರೀಯವರ ಆಯ್ದ ಕವನಗಳು 
ಶ್ರೀನಿಧಿ (ಸಂಸ್ಮರಣ ಸಂಪುಟ) 
B.M.S.: The Man and His Mission 
ಶ್ರೀಗಂಧ (ಸಂಸ್ಮರಣ 'ಸಂಚಿಕೆ) 
ಇಂಗ್ಲಿಷ್‌ ಗೀತಗಳು (ಆಂಗ್ಲ ಮೂಲ ಕವನಗಳೊಂದಿಗೆ) 
ಲೋಚನ ("ಶ್ರೀ' ವಿಶೇಷಾಂಕ) 
The Improvement of Kannada—3.M.Sri 


ಕಗಳಿಗೆ ಪ್ರತಿಷಾ ನದ ಸದೆಸ್ಕರಿಗೆ ಶೇ, 50 ರಿಯಾಯಿತಿ, 


€ 


ತ 
“& 
ಬ್‌ 


50-00 
5.00 
15-00 


15-00 


10-00. 
15-00 
4-00 
6-00 
15-00 


10-00 

5—00 
10-00 
10-00 


10-00 
15-00 
75-00 


1-00 
2-00 
1-50 
2-00 
60-00 
25-00 
10-00 
20-00 
10-00. 
6-00 


